WPP-47 





ಕರ್ನಾಟಕ ರಾಜಪಠ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ವಿಶೇಷ ಪತ್ರಿಕೆ 


ಭಾಗ - 11 ಬೆಂಗಜೂರು, ಮಂಗಳವಾರ, ಖುಲೈ ೨೪, ೨೦೧೨ (ಶ್ರಾವಣ ೨, ಪಹ ವರ್ಷ ೧೯೩೪) ವಂ. ೫೦೪ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 





ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 28(4) ರಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 265 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 23.7.2012 


1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966ರ ಕರ್ನಾಟಕದ ಕಾಯ್ದೆ ಸಂಖ್ಯೆ 18) ವಿಧಿ 281ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕ: 16.8.2011 ರಂದು ಕರ್ನಾಟಕ ವಿಶೇಷ ರಾಜ್ಯ 
ಪತ್ರದ ಭಾಗ-3 ವಿಶೇಷ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 300 ಎಸ್‌ಪಿಕ್ಕೂ 2011, ದಿನಾಂಕ: 118.2011ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟರುವ ಸ್ವತ್ತುಗಳ ಪ್ರದೇಶವನ್ನು 
ಬೆಂಗಳೂರು ಮೆಟ್ರೋ ರೈಲು ಯೋಜನೆಯ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಜೆಪಟ್ಟದೆ 

ಮೇಲ್ಕಂಡ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ ಬಗ್ಗೆ 
ಮೇಲ್ಕಂಡ ಕಾಯ್ದೆ ವಿಧಿ 28(3)ರ ಪ್ರಕಾರ ಆದೇಶ ಹೊರಡಿಸಲಾಗಿದೆ. 

ಆದುದರಿಂದ 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28 (4) ರ (1966 ರ ಕರ್ನಾಟಕದ ಕಾಯ್ದೆ ಸಂಖ್ಯೆ: 18) ಮೇರೆಗೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ 
ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆಯೆ೦ದು ಈ ಮೂಲಕ ಘೋಷಿಸಲಾಗಿದೆ. 


(3641) 


3642 



































ಭೂ ಚಕ್ಕುಬಂದಿ (ity Sy.) ನಕಾಶೆಯಂತೆ 
ಸ್ಪಾಧೀನಕ್ಕೆ 
ಕ್ಷ ಎಲ್‌ಎ/ ಸಿಟಿ ಸ್ಪತಿನ SEN ನಿವೇಶನ / ಕಟಡಗಳ 
ಜ್‌ ಹ ಣ್‌ ಯಂ ಣ್‌ ಟಿ 
ಸಂ. ಖಾತಾದಾರತ. ಹಸರು ಅನುಭವದಾರರ ಹೆಸರು ಸರ್ವೆ ನಂಬರ್‌ | ಸಂಖ್ಯೆ ಇಳಪಟ್ಟ ಪೂರ್ವ ಪಶ್ಚಿಮ ಉತರ ದಕಿಣ ವಿವರಗಳು 
ವಿಸ್ತೀರ್ಣ ಚ ತ್‌, ಊ 
ಚ.ಮೀ. 
1 2 3 4 5 6 7 ಕ್ರ [) 10 1] 
ಪ್ರದೇಶದ ಹೆಸರು: ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ವಾರ್ಡ್‌ ನಂ. 95, ವಾರ್ಡ್‌ ಹೆಸರು: ಸುಭಾಷ್‌ನಗರ ಸ್ಥಳೀಯ ಕ್ಷೇತ್ರ ಸಂಖ್ಯೆ: 60 
ಎಲ್‌.ಎ. 60 
ಸ್ಪತಿನ ಸಂಖ್ಯೆ ಸಿ.ಟಿ.ಎಸ್‌. 
1. | ಎ.ಜಿ. ಇಂದುಮತಿ ಎ.ಜಿ. ಇಂದುಮತಿ ಸಿ.ಟಿ.ಎಸ್‌. 95 28.62 ಬ ಮಾಗಡಿ ರಸ್ತೆ ರಸ್ತೆ ಖಾಲಿ ಜಾಗ 
94 3. = 232 ಪೈಕಿ 
232ರ ಪೈಕಿ 





























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ಪತ್ರಿಕೆ 
ಭಾಗ - 818 


ಬೆಂಗಜೂರು, ಹೋಮವಾರ, ಜುಲೈ ೩೦, ೨೦೧೨ (ಶ್ರಾವಣ ೮, ಶತ ವರ್ಷ ೧೯೩೪) 


ಸಂ. ೫೧೭ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ - 1 
ಸಂಖ್ಯೆ: ಸಿಐ 295 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 30.7.2012 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ 1966ರ (ಕರ್ನಾಟಕ ಕಾಯ್ದೆ 18) ವಿಧಿ 3(1) ರಂತೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ಕಾಲಂ 2 ರಲ್ಲಿ ನಮೂದಿಸಿರುವ 


ರಾಮನಗರ ಜಿಲ್ಲೆ, ರಾಮನಗರ ತಾಲ್ಲೂಕು, ಬಿಡದಿ ಹೋಬಳಿ, ಶ್ಯಾನುಮಂಗಲ ಗ್ರಾಮದಲ್ಲಿನ ಸರ್ವೆ ನಂ. ಗಳಲ್ಲಿ ಈ ಕೆಳಕಂಡ ಪಟ್ಟಿಯಲ್ಲಿನ ಕಾಲಂ 6 ರಿಂದ 9 ರಲ್ಲಿ ತೋರಿಸಿರುವ ಚಕ್ಕುಬ೦ದಿಯುಳ್ಳ ಕಾಲಂ 3 ರಿಂದ 5 ರಲ್ಲಿ 
ನಮೂದಿಸಿರುವ ವಿಸ್ತೀರ್ಣದ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶವೆಂದು ಈ ಮೂಲಕ ಘೋಷಿಸಿದೆ. 


3643 























ಗ್ರಾಮ : ಶ್ಯಾನುಮಂಗಲ ಹೋಬಳಿ: ಬಿಡದಿ ತಾಲ್ಲೂಕು: ರಾಮನಗರ ಜಿಲ್ಲೆ: ರಾಮನಗರ 
ವಿಸೀರ್ಣ ಚಕ್ಕುಬಂದಿ 

ಕ ಷ್‌ % 

| ಸ.ನಂ. ಐನು ಖರಾಬು ಬಾಕಿ 

ಸಂ ಪೂರ್ವ ಪಶ್ಚಿಮ ಉತರ ದಕಿಣ 
ಎ-ಗುಂ ಎ-ಗುಂ ಎ-ಗುಂ ಷ್ಠ 

1 2 3 4 5 6 7 8 9 

1 128/4 0-05 3/4 ಹ 0-05 3/4 ರಸ್ತೆ 128/4ರ ಉಳಿಕೆ ರಸ್ತೆ 128/5 

2 127/5 0-02 3/4 0-02 3/4 ರಸ್ತೆ 127/5ರ ಉಳಿಕೆ ರಸ್ತೆ 127/8 128 

3 127/8 0-02 1/2 — 0-02 1/2 ರಸ್ತೆ 127/7 ರಸ್ತೆ 127/5 
0-11 0-11 



































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಅಧಿಸೂಚನೆ - 2 


ಸಂಖ್ಯೆ: ಸಿಐ 295 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 30.7.2012 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ 1966ರ (ಕರ್ನಾಟಕ ಕಾಯ್ದೆ 18) ವಿಧಿ 1(3) ರಂತೆ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ಕಾಲಂ 2 ರಲ್ಲಿ ನಮೂದಿಸಿರುವ 
ರಾಮನಗರ ಜಿಲ್ಲೆ, ರಾಮನಗರ ತಾಲ್ಲೂಕು, ಬಿಡದಿ ಹೋಬಳಿ, ಶ್ಯಾನುಮಂಗಲ ಗ್ರಾಮದಲ್ಲಿನ ಸರ್ವೆ ನಂ. ಗಳಲ್ಲಿ ಕಾಲಂ 6 ರಿಂದ 9 ರಲ್ಲಿ ತೋರಿಸಿರುವ ಚಕ್ಕುಬ೦ದಿಯುಳ್ಳ ಕಾಲಂ 3 ರಿಂದ 5 ರಲ್ಲಿ ನಮೂದಿಸಿರುವ ವಿಸ್ತೀರ್ಣದ 
ಜಮೀನುಗಳಿಗೆ ಮೇಲ್ಕಂಡ ಕಾಯ್ದೆಯ ಅಧ್ಯಾಯ 7ರ ವಿಧಿಗಳು ಈ ಅಧಿಸೂಚನೆಯು ಪ್ರಚುರಗೊಂಡ ದಿನಾಂಕದಿಂದ ಅನ್ವಯವಾಗುವಂತೆ ಘೋಷಿಸಿದೆ. 


3644 























ಗ್ರಾಮ : ಶ್ಯಾನುಮಂಗಲ ಹೋಬಳಿ: ಬಿಡದಿ ತಾಲ್ಲೂಕು: ರಾಮನಗರ ಜಿಲ್ಲೆ: ರಾಮನಗರ 
ಕ ವಿಸ್ತೀರ್ಣ ಚಕ್ಕುಬಂದಿ 
ತ ಸ.ನಂ. ಐ ಖರಾಬು ಬಾಕಿ 
ಸಂ | ನ ಪೂರ್ವ ಪಶಿಮ ಉತರ ದಕಿಣ 
ಎ-ಗುಂ ಎ-ಗುಂ ಎ-ಗುಂ ಚ ವ್‌ 
1 2 3 4 5 6 7 8 
1 128/4 0-05 3/4 — 0-05 3/4 ರಸ್ತೆ 128/4ರ ಉಳಿಕೆ ರಸ್ತೆ 128/5 
2 127/5 0-02 3/4 — 0-02 3/4 ರಸ್ತೆ 127/5ರ ಉಳಿಕೆ ರಸ್ತೆ 127/8 128 
3 127/8 0-02 1/2 ಷ್‌ 0-02 1/2 ರಸ್ತೆ 127/7 ರಸ್ತೆ 127/5 
0-11 0-11 



































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ರ ಕಲಂ 28(1) ರನ್ವಯ ಅಧಿಸೂಚನೆ 
ಸಂಖ್ಯೆ: ಸಿಐ 295 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 30.7.2012 
ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಕಾಗಿದೆ. 


1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 28(1) (1966ರ 18ನೇ ನಂ.ಕಾಯ್ದೆಯ) ಪ್ರಕಾರದ ದತ್ತವಾದ ಅಧಿಕಾರದ ಮೇರೆಗೆ ಸದರಿ ಜಮೀನುಗಳನ್ನು ಸ್ವಾಧೀನ ಪಡಿಸಿಕೊಳ್ಳುವ ಉದ್ದೇಶದಿಂದ ಈ 
ನೋಟೀಸು ಪ್ರಕಟಿಸಲಾಗಿದೆ. 


ಈ ಅಧಿಸೂಚನೆ ಪ್ರಕಟಣೆಯಾಗಿರುವ ತಾರೀಖಿನ ನಂತರ ಬೆ೦ಗಳೂರು ವಿಭಾಗದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ವಿಶೇಷ ಭೂಸ್ವಾಧೀನಾಧಿಕಾರಿಯವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು 
ವಿಲೆ ಮಾಡಲು ಒಪ್ಪಂದ ಕ್ರಯ, ಭೋಗ್ಯ, ಲೀಸ್‌, ಅದಲು-ಬದಲು ವಗೈರೆ ಮಾಡುವಂತಿಲ್ಲ ಮತ್ತು ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. 
ಒಂದು ವೇಳೆ ಮಾಡಿದರೂ 1894ರ ಭೂಸ್ವಾಧೀನ ಕಾಯ್ದೆ ವಿಧಿ 24 (ನಿಯಮ 7) ಕರ್ನಾಟಕ ತಿದ್ದುಪಡಿ ಮಾಡಿರುವ ಕಾಯ್ದೆ 17:1961 ಮತ್ತು 1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 30ನ್ನು ಓದಿಸಿಕೊಳ್ಳುವ 
ಮೇರೆಗೆ ಪರಿಹಾರಧನ ನಿಗಧಿ ಮಾಡುವಾಗ ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುಲಾಗುವುದಿಲ್ಲ ಮತ್ತು ಅಂತಿಮವಾಗಿ ಜಮೀನುಗಳನನ್ನು ಸ್ವಾಧೀನ ಪಡಿಸಿಕೊಳ್ಳಲಾಗುವುದು. 


ಈ ಜಮೀನುಗಳ ಒಂದು ನಕ್ಷೆಯನ್ನು ಬೆ೦ಗಳೂರು ವಿಭಾಗದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ, ವಿಶೇಷ ಭೂಸ್ವಾಧೀನಾಧಿಕಾರಿ-2, ಅರವಿಂದ ಭವನ, 1ನೇ ಮಹಡಿ, ನೃಪತುಂಗ ರಸ್ತೆ 
ಬೆ೦ಗಳೂರು - 560 001 ಯವರ ಕಛೇರಿ ಪರಿಶೀಲನೆಗೆ ಇಟ್ಟಿದೆ. 


3645 



































ಗ್ರಾಮ : ಶ್ಯಾನುಮಂಗಲ ಹೋಬಳಿ: ಬಿಡದಿ ತಾಲ್ಲೂಕು: ರಾಮನಗರ ಜಿಲ್ಲೆ : ರಾಮನಗರ 
ಸಾಧೀನಕೊಳಪಟ ವಿಸೀರ್ಣ ಚೆಕ್‌ ಬಂದಿ 
ಕ್ರ ಅನುಭವದಾರರ ಸರ್ವೆ ಸ ಇತ್ತಿ ಸ 
ಖಾತೆದಾರರ ಹೆಸರು ಐನು ಖರಾಬು ಬಾಕಿ ತಹರೆ ಆಕಾರ 
ಸಂ. ಹೆಸರು ನಂ. ಪೂರ್ವ ಪಶ್ಚಿಮ ಉತರ ದಕ್ಷಣ 
ಎಇಗು ಎಇಗು ಎ-ಗು ಈ = 
1 2 3 4 5 6 7 8 9 10 11 12 13 
ಪಿಳಮ ಕೋಂ ಚಿಕಣ್ಣ ಪಿಳಮ ಕೋಂ ಚಿಕಣ 
೪ ತಣ ೪ ಕಣ 
ರಾಮಯ್ಯ ರಾಮಯ್ಯ 128/4ರ 
128/4 0-05 ಅ — 0-05 ಅ ಖುಷ್ಕಿ 0-19 ರಸೆ ರಸೆ 128/5 
ಬಿನ್‌ ಸಂಪಂಗಯ್ಯ, ಬಿನ್‌ ಸಂಪಂಗಯ್ಯ, ಪ ಉಳಿಕೆ ಡೆ 
ಕೆಐಎಡಿಬಿ ಕೆಐಎಡಿಬಿ 
ಮುದ್ದೆಹನುಮಕ್ಕ ಕೋಂ ಮುದ್ದೆಹನುಮಕ್ಕ ಕೋಂ 
ಲೇಟ್‌ ಮಾರಣ್ಣ ಲೇಟ್‌ ಮಾರಣ್ಣ 127/5ರ ರಸ್ತೆ 
ಧು £9 127/5 0-02 3/4 — 0-02 3/4 ಖುಷ್ಕಿ 0-09 ರಸೆ ಇ 128 
ಪುಟ್ಟಮಾರಯ್ಯ ಬಿನ್‌ ಲೇಟ್‌ ಪುಟ್ಟಮಾರಯ್ಯ ಬಿನ್‌ ಘ್‌ ಉಳಿಕೆ 127/8 
ಮಾರಣ್ಣ ಲೇಟ್‌ ಮಾರಣ್ಣ 
ಣಿ ಣಿ 
127/8 0-02 1/2 — 0-02 1/2 ಖುಷ್ಕಿ 0-08 ರಸ್ತೆ 127/7 ರಸ್ತೆ 127/5 
ಒಟ್ಟು 0-11 0-11 



































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





3646 
ವಿಶೇಷ ಪತ್ರಿಕೆ 


ಭಾಗ - 1೪೫ | ಖೆ೦ದಚೂರು, ಮ೦ದಚವಾರ, ಜುಲೈ ೨೪, ೨೦೧೨ (ಶ್ರಾವಣ ೨, ಪಕ ವರ್ಷ ೧೯೩೪) | ನಂ. ೫೦೫ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 06 ಚುರಾಸ 2012, ಬೆಂಗಳೂರು, ದಿನಾಂಕ: 24ನೇ ಜುಲೈ, 2012 


ಇದಕ್ಕೆ ಲಗತ್ತಿಸಿರುವ ದಿನಾಂಕ: 23ನೇ ಜುಲೈ 2012ರ ಭಾರತದ ಉಪ ರಾಷ್ಟ್ರಪತಿ ಪದಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಹೆಸರುಗಳನ್ನೊಳಗೊಂಡ 
ನಮೂನೆ 5 ರಲ್ಲಿಯ ಪಟ್ಟಿಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪುನಃ ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ಶಾಮಯ್ಯ 
ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಿ.ಆ.ಸು.ಇ. (ಚುನಾವಣೆಗಳು) 


ನಮೂನೆ - 5 
(ರಾಷ್ಟಪತಿ ಮತ್ತು ಉಪರಾಷ್ಟಪತಿ ಚುನಾವಣಾ ನಿಯಮಗಳು, 1974ರ 6ನೇ ನಿಯಮ ನೋಡಿ) 


ಅು 


ಭಾರತದ ಉಪ-ರಾಷ್ಟಪತಿಯವರ ಸ್ಥಾನಕ್ಕೆ ಚುನಾವಣೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪಟ್ಟಿ 





ಕ. ಸಂ. ಅಭ್ಯರ್ಥಿಯ ಹೆಸರು ಅಭ್ಯರ್ಥಿಯ ವಿಳಾಸ 








1. ಶ್ರೀ ಜಸ್ವಂತ್‌ ಸಿಂಗ್‌ ಗ್ರಾಮ - ಮೇವಾನಗರ್‌, 
ತಹಸೀಲ್‌ - ಪಂಚ್‌ಪಾದ. 
ಜಿಲ್ಲೆ - ಬಾರ್ಮರ್‌, ರಾಜಾಸ್ಥಾನ್‌ 
2. ಶ್ರೀ ಎಂ. ಹಮೀದ್‌ ಅನ್ಸಾರಿ 6, ಬಂಗ್ಲೋ, ಮೌಲಾನ ಆಜಾದ್‌ ರೋಡ್‌, ನವದೆಹಲಿ 
ಸ್ಥಳ: ನವದೆಹಲಿ ಟಿ.ಕೆ. ವಿಶ್ವನಾಥನ್‌ 
ದಿನಾಂಕ: 23ನೇ ಜುಲೈ, 2012 ಚುನಾವಣಾಧಿಕಾರಿ, 


ಭಾರತದ ಉಪ ರಾಷ್ಟಪತಿ ಚುನಾವಣೆ, 2012 
ಮತ್ತು ಮಹಾ ಕಾರ್ಯದರ್ಶಿ, ಲೋಕಸಭಾ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
೫೦. DPAR 06 CHURASA 2012, Bangalore, DATED 24171 JULY, 2012 


The accompanying list of contesting candidates in Form 5, dated the 23" July, 2012, relating to the election 


to the office of Vice-President of India, is hereby republished for information of the General Public. 


By Order and in the Name of the Governor of Karnataka, 


7. SHAMAIAH 
Joint Chief Electoral Officer & 
Ex-Officio Joint Secretary to Govt., 
D.P.A.R. (Elections) 


——————— 


3647 


FORM 5 


(See rule © of the Presidential and Vice-Presidential Flectione Rules, 1974) 


ELECTION TO THE OFFicE or VICE-PRESIDENT OF {NDIA 
| List of Contesting Candidates 


SL Noe. Name of candidate 


| Address of candidate 

ತ್ಲೆ Shui Jaswant gh, Village-Mewanagar, 
Teb.-Panchpadra, 
Distt, Barner, 
Rajasthan 

2 Shui 2/4. Hamid Ansari ೮, Bunglow, Maulana Azad 

Road, New Delbi ೩ 


Place: Now Delis 
Date: 23rd fuly,2012 CTA WSWANATHAN) 


RETURMNG OFFICER 
FOR ELECTION TO THE OFFICE OF 
VICE-PRESIDENT OF INDIA, 2072 


AND 
SECRETARY GENERAL, LOK $Aಿಡ/A 


ವಿಶೇಷ ಪತ್ರಿಕೆ 


ಭಾರ -1 ಬೆಂಗಜೂರು, ಬುಧವಾರ, ಜುಲೈ ೨೫, ೨೦೧೨ (ಶ್ರಾವಣ ೩, ಶಹ ವರ್ಷ ೧೯೩೪) ಸನಂ. ೫೦೬ 


ವಿಷಯ;- 


ಓದಲಾಗಿದೆ:- 


ಪ್ರಸ್ತಾವನೆ: 


ಕರ್ನಾಟಕ ಸರ್ಕಾರದ ನಡವಳಿಗಳು 


ನಗರಾಭಿವೃದ್ಧಿ ಸಚಿವಾಲಯ 


ಸಹಕಾರ ಇಲಾಖೆಯ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರುಗಳ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ಪೌರಾಡಳಿತ ಸೇವೆಯಲ್ಲಿ ಖಾಯಂ ಆಗಿ ವಿಲೀನಗೊಳಿಸುವ ಬಗ್ಗೆ — ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಡಿಪಿಎಆರ್‌ 38 ಆರ್‌ಡಿಸಿ 2004 ದಿನಾ೦ಕ;06/08/2004. 
ದಿನಾ೦ಕ:18/04/2006 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ79 ಎಲೆಸೇ 2006. 
ದಿನಾಂಕ:25/02/2008ರ ಸಹಕಾರ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಸಇ 49 ಎಸಸೇ 2008. 


ದಿನಾಂಕ:03/07/2010 ಸಹಕಾರ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಸಇ 18 
ಎಲೆಸೇ 2010. 


ಕರ್ನಾಟಕ ರಾಜ್ಯದ 2010-11ನೇ ಸಾಲಿನಲ್ಲಿ ಮಂಡಿಸಲಾದ ಆಯವ್ಯಯ. 


ಸಹಾಯಕ ನಿರ್ದೇಶಕರುಗಳು ಹಾಜರು ಪಡಿಸಿರುವ ಪ್ರಮಾಣ ಪತ್ರಗಳು 

ದಿನಾಂಕ: 23/12/2011. 

ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ: ಪೌನಿ:ಸಿಬ್ಬಂದಿ: ಕೆಎಂಎಎಸ್‌:ಸಿಆರ್‌:37:2011-12, 
ದಿನಾಂಕ: 02/01/2012. 


ಮೇಲೆ ಕ್ರಮ ಸಂಖ್ಯೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹೆಚ್ಚುವರಿ ಸಿಬ್ಬಂದಿಯಾಗಿ 
ಗುರುತಿಸಲಾದ ಸಿಬ್ಬಂದಿಗಳನ್ನು ಸರ್ಕಾರದ ಇತರೆ ಇಲಾಖೆಗಳಲ್ಲಿ ನಿಯೋಜನೆ ಅಥವಾ ಖಾಯಂ ವರ್ಗಾವಣೆ ಮೂಲಕ ವಿಲೀನಗೊಳಿಸುವ ಬಗ್ಗೆ 
ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಮೇಲೆ ಕ್ರಮ ಸಂಖ್ಯೆ(2)ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ಗೆಜೆಟೆಡ್‌ ಪ್ರೋಬೇಷನರ್‌ಗಳ ನೇಮಕಾತಿ 
(ಸ್ವರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ) ನಿಯಮಗಳು 1977ರಡಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪತ್ರಾಂಕಿತ ಪರೀಕ್ಷಾರ್ಥಿಗಳಾಗಿ 


3648 


ಆಯ್ಕೆಯಾಗಿರುವ ಅಭ್ಯರ್ಥಿಗಳನ್ನು ಸಹಕಾರ ಇಲಾಖೆಯಲ್ಲಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರುಗಳ ಹುದ್ದೆಯಲ್ಲಿ 


ನೇಮಕ ಮಾಡಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (3)ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಸಹಾಯಕ 
ನಿರ್ದೇಶಕರುಗಳು ಸಹಕಾರ ಇಲಾಖೆಯಲ್ಲಿ ಹೆಚ್ಚುವರಿಯಾಗಿರುವುದರಿಂದ ಅವರ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಗೆ ನೀಡಲು ಸಹಮತಿ 
ಇರುವುದಾಗಿ ಇವರ ಸೇವೆಯು ಅವಶ್ಯಕವಿದ್ದಲ್ಲಿ ತಿಳಿಸುವಂತೆ ಕೋರಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (4)ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿರನ್ವಯ 1) 
ಡಾ| ಕೆ.ಮುರಳಿಧರ 2) ಶ್ರೀಮತಿ ಪ್ರಭಾ.ಎಲ್‌.ಎ೦. 3) ಶ್ರೀ ರುದ್ರಮುನಿ ಬಿ.ಕೆ. 4) ಶ್ರೀ ಮಾಯಣ್ಣಗೌಡ .ಕೆ. 5) ಶ್ರೀ ಕೆ.ನರಸಿಂಹ ಮೂರ್ತಿ 6) ಶ್ರೀ 
ದೇವೇಂದ್ರಪ್ಪ .ಡಿ ಇವರುಗಳ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಗೆ ಬಿಟ್ಟುಕೊಡಲು ಸಹಮತಿ ನೀಡಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (5ರಲ್ಲಿ 2010-11ನೇ ಸಾಲಿನ ಕರ್ನಾಟಕ ರಾಜ್ಯದ ಆಯ್ಯವ್ಯಯದ ಕಂಡಿಕೆ 300 ರಲ್ಲಿ ಸರ್ಕಾರದ ವಿವಿಧ 
ಇಲಾಖೆಗಳಲ್ಲಿ ಹಲವು ಹುದ್ದೆಗಳು ತೆರವಾಗಿದ್ದು, ಇತರೆ ಇಲಾಖೆಗಳಲ್ಲಿ ಮತ್ತು ಕೆಲವು ಸಾರ್ವಜನಿಕ ಉದ್ದಿಮೆಗಳಲ್ಲಿ ಹೆಚ್ಚುವರಿ ಸಿಬ್ಬಂದಿ ಇರುವುದು 
ಕಂಡುಬಂದಿದೆ. ಇಂತಹ ಹೆಚ್ಚುವರಿ ಸಿಬ್ಬಂದಿಯನ್ನು ಅಗತ್ಯವಿರುವ ಇಲಾಖೆಗಳಿಗೆ ಕಡ್ಡಾಯವಾಗಿ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು 


ಎಂದು ಪ್ರಸಾಪಿಸಲಾಗಿದೆ. 
ದು 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (6)ರಲ್ಲಿ ಸಹಕಾರ ಇಲಾಖೆಯ, ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ 
ನಿರ್ದೇಶಕರುಗಳಾಗಿರುವ ಶ್ರೀ ಕೆ.ನರಸಿಂಹಮೂರ್ತಿ, ಶ್ರೀ ಕೆ.ಮಾಯಣ್ಣಗೌಡ, ಶ್ರೀ ಡಿ.ಕೆ. ರುದ್ರಮುನಿ ಇವರುಗಳು ನೋಟರಿಯವರಿಂದ ದೃಢೀಕರಿಸಿದ 
ಪ್ರಮಾಣ ಪತ್ರವನ್ನು ಹಾಜರುಪಡಿಸಿ ತಾವು ಸಹಕಾರ ಇಲಾಖೆಯಲ್ಲಿ ಹೆಚ್ಚುವರಿ ಅಧಿಕಾರಿಗಳಾಗಿದ್ದು, ಪ್ರಸ್ತುತ ನಿಯೋಜನೆ ಮೇಲೆ ನಗರಾಭಿವೃದ್ದಿ 
ಇಲಾಖೆಯ ಪೌರಾಡಳತ ಸೇವೆಯಲ್ಲಿ ಮುಖ್ಯಾಧಿಕಾರಿಗಳು ಶ್ರೇಣಿ-1 ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ತಮ್ಮ ಸೇವೆಗಳನ್ನು ನಗರಾಭಿವೃದ್ದಿ 
ಇಲಾಖೆಯ ಪೌರಾಡಳಿತ ಸೇವೆಯ ಮುಖ್ಯಾಧಿಕಾರಿ ಶ್ರೇಣಿ-। ಹುದ್ದೆಗೆ ವಿಲೀನಗೊಳಿಸಲು ಸಹಕಾರ ಇಲಾಖೆಯಿಂದ ಸಹಮತಿ ಇದ್ದು, ಇದಕ್ಕೆ ತಮ್ಮ 
ಸಹಮತಿಯೂ ಸಹ ಇರುವುದಾಗಿ ಮತ್ತು ತಮ್ಮಗಳ ಮೂಲ ಹುದ್ದೆಯ ವೇತನ ಶ್ರೇಣಿ (ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಸಹಾಯಕ 
ನಿರ್ದೇಶಕರುಗಳ) ರೂ.11400-21600 ಶ್ರೇಣಿಯಿಂದ ಪೌರಾಡಳಿತ ಮುಖ್ಯಾಧಿಕಾರಿ ಶ್ರೇಣಿಯ-1 ಹುದ್ದೆಯ ವೇತನ ಶ್ರೇಣಿ ರೂ.10800-20500ಕ್ಕೆ 
ನಿಗಧಿಪಡಿಸಲು ತಮ್ಮ ಒಪ್ಪಿಗೆ ಇರುತ್ತದೆ ಎಂದು ದಾಖಲೆ ಪತ್ರದಲ್ಲಿ ಲಿಖಿತ ಪ್ರಮಾಣ ಪತ್ರವನ್ನು ನೀಡಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (7)ರನ್ವಯ ನಗರಾಭಿವೃದ್ದಿ ಇಲಾಖೆಯ ಪೌರಾಡಳಿತ ಸೇವೆಯ ಮುಖ್ಯಾಧಿಕಾರಿಗಳು ಶ್ರೇಣಿ-1 ವೃಂದಕ್ಕೆ 
ಮಂಜೂರಾಗಿರುವ ಒಟ್ಟು ಹುದ್ದೆಗಳ ಸಂಖ್ಯೆ 94 ಆಗಿದ್ದು ಇವುಗಳಲ್ಲಿ 


1. ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯೆ: 32 
2) ಮುಂಬಡ್ತಿ ಮೂಲಕ ತುಂಬಬೇಕಾದ ಹುದ್ದೆಗಳ ಸಂಖ್ಯೆ: 62 


ಈ ಆದೇಶ ಹೊರಡಿಸುವ ದಿನಾಂಕದವರೆಗೆ ಅನ್ವಯವಾಗುವಂತೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಈಗಾಗಲೇ 11 ಹುದ್ದೆಗಳಿಗೆ 
ಮುಖ್ಯಾದಿಕಾರಿ ಶ್ರೇಣಿ-॥ ವೃಂದದ ಅಭ್ಯರ್ಥಿಗಳು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಸ್ವರ್ಧಾರ್ತಕ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗಿ ನೇರ 
ನೇಮಕಾತಿ ನಿರೀಕ್ಷಣೆಯಲ್ಲಿರುತ್ತಾರೆ. ಮತ್ತು 18 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಸಿಅಸುಇ 178 ಸೇನೆನಿ 200 
ದಿನಾಂಕ: 14-10-2011ರನ್ವಯ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ತಿಳಿಸಲಾಗಿದೆ. ಇದರಿಂದ ನೇರ ನೇಮಕಾತಿ ಖೋಟದ 32 ಹುದ್ದೆಗಳಲ್ಲಿ 29 
ಹುದ್ದೆಗಳನ್ನು ತು೦ಬಲು ಕ್ರಮ ತೆಗೆದುಕೊಳ್ಳಲಾಗಿದೆ. ಉಳಿದ ನೇರ ನೇಮಕಾತಿ ಖೋಟದಲ್ಲಿನ 3 ಹುದ್ದೆಗಳು ಈ ಕೆಳಗಿನ ರೀತಿಯಲ್ಲಿ ತೆರವಾಗಿರುತ್ತವೆ / 


ಖಾಲಿ ಇರುತ್ತವೆ:- 
1 ನೇಮಕಾತಿಯಾಗದೆ ಖಾಲಿ ಇರುವ ಹುದ್ದೆ -! 


2) ಸರ್ಕಾರದ ಅಧಿಸೂಚನೆ ಸಂಖ್ಯೆನಅಇ 35 ಇಎಂಸಿ 2012 ದಿನಾ೦ಕ: 10-7-2012 ರಂದು ಮುಖ್ಯಾಧಿಕಾರಿ ಶ್ರೇಣಿ-1 ವೃಂದದಿಂದ 
ಪೌರಾಯುಕ್ತರು ಶ್ರೇಣಿ-2 ವೃಂದಕ್ಕೆ ಶ್ರೀ ಸಿ.ಆರ್‌.ರಂಗಸ್ವಾಮಿ ಯವರಿಗೆ ಬಡ್ತಿ ನೀಡಿರುವುದರಿಂದ ತೆರವಾಗಿರುವ ಹುದ್ದೆ -1 


3) ದಿನಾಂಕ:10-7-2012 ರಂದು ಶ್ರೀ ಮಂಜುನಾಥ ಹೆಗಡೆ ಇವರು ರಾಜ್ಯ ಲೆಕ್ಕಪತ್ರ ಇಲಾಖೆಯ ಸಹಾಯಕ ನಿಯಂತ್ರಕರ ಹುದ್ದೆಗೆ 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾಗಿ ಮುಖ್ಯಾಧಿಕಾರಿ ಶ್ರೇಣಿ-1 ವೃಂದದ ಹುದ್ದೆಗೆ ರಾಜೀನಾಮೆ ನೀಡಿ 


ಕೆ.ಸಿ.ಎಸ್‌.ಆರ್‌.ನಿಯಮ 252-ಬಿ ರನ್ವಯ ಮುಖ್ಯಾಧಿಕಾರಿ ಶ್ರೇಣಿ-1 ಹುದ್ದೆಯ ಕರ್ತವ್ಯದಿಂದ ದಿನಾಂಕ:10-7-2012 ರಂದು 
ಬಿಡುಗಡೆಯಾಗಿರುವುದರಿಂದ ತೆರವಾಗಿರುವ ಹುದ್ದೆ -1. 


ಪ್ರಸ್ತುತ ಮುಖ್ಯಾಧಿಕಾರಿ ಶ್ರೇಣಿ-1 ವೃಂದದ ನೇರ ನೇಮಕಾತಿ ಖೋಟಾದಿಂದ ತುಂಬಬೇಕಾದ ಒಟ್ಟು 3 ಹುದ್ದೆಗಳು ಈ ಆದೇಶ 
ಹೊರಡಿಸುವ ದಿನಾಂಕದವರೆಗೆ ಅನ್ವಯವಾಗುವಂತೆ ತೆರವಾಗಿರುತ್ತವೆ. ಇವುಗಳನ್ನು ಸಹಕಾರ ಇಲಾಖೆಯಲ್ಲಿ ಹೆಚ್ಚುವರಿಯಾಗಿರುವ ಸಹಕಾರ ಸಂಘಗಳ 
ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರುಗಳಾದ ಶ್ರೀ ನರಸಿಂಹಮೂರ್ತಿ ಕೆ. ಶ್ರೀ ಮಾಯಣ್ಣಗೌಡ ಕೆ. ಮತ್ತು ಶ್ರೀ ರುದ್ರಮುನಿ ಬಿ.ಕೆ. ಇವರುಗಳು 
ಈಗಾಗಲೇ ನಗರಾಭಿವೃದ್ದಿ ಇಲಾಖೆಯ ಪೌರಾಡಳಿತ ಸೇವೆಯಲ್ಲಿ ಮುಖ್ಯಾಧಿಕಾರಿ ಶ್ರೇಣಿ-1 ವೃಂದದಲ್ಲಿ ನಿಯೋಜನೆ ಮೇಲೆ ಸೇವೆ 


3649 


ಸಲ್ಲಿಸುತ್ತಿರುವುದರಿಂದ ಇವರುಗಳ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಲು ಸಹಕಾರ ಇಲಾಖೆಯು ಸಹಮತಿ ನೀಡಿರುವುದರಿಂದ 
ಹಾಗೂ ಸದರಿ ಅಧಿಕಾರಿಗಳ ಕೋರಿಕೆಗಳನ್ನು ಮತ್ತು ಇವರು ಪ್ರಮಾಣ ಪತ್ರದ ಮೂಲಕ ನೀಡಿರುವ ಲಿಖಿತ ಹೇಳಿಕೆಗಳನ್ನು ಪರಿಗಣಿಸಿ, ಪೌರಾಡಳಿತ 
ಸೇವೆಯ ಮುಖ್ಯಾಧಿಕಾರಿ ಶ್ರೇಣಿ-1 ವೃಂದದ ನೇರ ನೇಮಕಾತಿ ಖೋಟಾದಲ್ಲಿನ ಖಾಲಿ ಇರುವ 03 ಹುದ್ದೆಗಳಿಗೆ ವಿಲೀನಗೊಳಿಸಲು/ ವರ್ಗಾವಣೆ 
ಮೂಲಕ ಭರ್ತಿ ಮಾಡಲು ತೀರ್ಮಾನಿಸಲಾಗಿದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 63 ಇಎಂಸಿ 2010, ಬೆ೦ಗಳೂರು, ದಿನಾಂಕ: 25-07-2012 


ಮೇಲೆ ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ವಿವರಿಸಿರುವ ಕಾರಣಗಳಿಂದಾಗಿ ಸಹಕಾರ ಇಲಾಖೆಯಲ್ಲಿ ಹೆಚ್ಚುವರಿಯಾಗಿರುವ ಸಹಕಾರ 


ಸಂಘಗಳ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರುಗಳಾದ ಶ್ರೀ ನರಸಿಂಹಮೂರ್ತಿ.ಕೆ, ಶ್ರೀ ಮಾಯಣ್ಣಗೌಡ.ಕೆ. ಮತ್ತು ಶ್ರೀ ರುದ್ರಮುನಿ.ಬಿ.ಕೆ. 
ಇವರುಗಳನ್ನು ನಗರಾಭಿವೃದ್ದಿ ಇಲಾಖೆಯ ಪೌರಾಡಳಿತ ಸೇವೆಯ ಮುಖ್ಯಾಧಿಕಾರಿ ಶ್ರೇಣಿ-1! ವೃಂದದ ಪ್ರಸ್ತುತ ವೇನತ ಶ್ರೇಣಿ ರೂ. 21600-600- 
24600-700-28800-800-33600-900-39000-1050-40050 (ಹಿ೦ದಿನ ವೇತನ ಶ್ರೇಣಿ 10800-20025) ನೇರ ನೇಮಕಾತಿ ಖೋಟಾದಲ್ಲಿ 
ಭರ್ತಿ ಮಾಡಲು ಲಭ್ಯವಿದ್ದ ಮೂರು(3)ಖಾಲಿ ಹುದ್ದೆಗಳಿಗೆ ವಿಲೀನಗೊಳಿಸಿ /ವರ್ಗಾವಣೆ ಮುಖಾಂತರ ಭರ್ತಿ ಮಾಡಿ ಈ ಕೆಳಕಂಡ ಷರತ್ತುಗಳಿಗೆ 
ಒಳಪಟ್ಟು ಆದೇಶಿಸಿದೆ. 


ಸಂಬಂಧಪಟ್ಟ ಅಧಿಕಾರಿಗಳು ಸಕ್ರಮವಾಗಿ ನೇಮಕಗೊಂಡಿರಬೇಕು ಹಾಗೂ ತಮ್ಮ ಮಾತೃ ಇಲಾಖೆಯಲ್ಲಿ ಪರಿವೀಕ್ಷಣಾ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿರಬೇಕು. 


ಸಂಬಂಧಪಟ್ಟ ಅಧಿಕಾರಿಗಳ ಖಾಯಂ ವಿಲೀನ/ವರ್ಗಾವಣೆಯನ್ನು ಸದರಿಯವರ ಸ್ವಂತ ಕೋರಿಕೆ ಮೇರೆಗೆ ಮಾಡಿರುವುದರಿಂದ ಈ 
ಅಧಿಕಾರಿಗಳು ಸಹಕಾರ ಇಲಾಖೆಯ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನ ಸಹಾಯಕ ನಿರ್ದೇಶಕರುಗಳ ವೃಂದದ ಜೇಷ್ಠತೆಯನ್ನು 
ಬಿಟ್ಟುಕೊಟ್ಟು ಪೌರಾಡಳಿತ ಸೇವೆಯಲ್ಲಿನ ಮುಖ್ಯಾಧಿಕಾರಿ ಶ್ರೇಣಿ-1 ವೃಂದದ ಜೇಷ್ಟತಾ ಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು 
ಹೊಂದಬೇಕಾಗುತ್ತದೆ. 


ಸದರಿಯವರು ಈ ರೀತಿ ಒಂದು ಜೇಷ್ಟತಾ ಘಟಕದಿಂದ ಮತ್ತೊಂದು ಜೇಷ್ಟತಾ ಘಟಕ್ಕೆ ಮತ್ತೊಮ್ಮೆ ಬದಲಾವಣೆಯನ್ನು ಹೊಂದಲು 
ಅರ್ಹರಿರುವುದಿಲ್ಲ. 


ಸಂಬಂಧಪಟ್ಟ ಅಧಿಕಾರಿಗಳು ವರ್ಗಾವಣೆ ಮೂಲಕ ನೇಮಿಸಿರುವ ಹುದ್ದೆಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳನ್ನು 2 ವರ್ಷದ 
ಒಳಗಾಗಿ ಪಾಸು ಮಾಡತಕ್ಕದ್ದು. ಇಲ್ಲದಿದ್ದಲ್ಲಿ ಅವರ ಸೇವೆಯನ್ನು ಮಾತೃ ಇಲಾಖೆಯಾದ ಸಹಕಾರ ಇಲಾಖೆಗೆ ಹಿ೦ದಿರುಗಿಸಲಾಗುವುದು. 


ಸಂಬಂಧಪಟ್ಟ ಅಧಿಕಾರಿಗಳ ವೇತನವನ್ನು ಪೌರಾಡಳಿತ ಇಲಾಖೆಯ ಮುಖ್ಯಾಧಿಕಾರಿ ಶ್ರೇಣಿ ಹುದ್ದೆಯ ಹಾಲಿ ವೇತನ ಶ್ರೇಣಿ 
ರೂ.21600-600-24600-700-28800-800-33600-900-39000-1050-40050 (ಹಿಂದಿನ ವೇತನ ಶ್ರೇಣಿ 10800-20025) 
ಕನಿಷ್ಟ ವೇತನಕ್ಕೆ ನಿಗಧಿಗೊಳಿಸಲಾಗುವುದು. 


ಸದರಿಯವರು ಸ್ವಂತ ಕೋರಿಕೆ ಮೇಲೆ ನಗರಾಭಿವೃದ್ದಿ ಇಲಾಖೆಯ ಪೌರಾಡಳಿತ ಸೇವೆಯಲ್ಲಿ ವಿಲೀನಗೊಳ್ಳುತ್ತಿರುವುದರಿಂದ ಯಾವುದೇ 
ಸೇರುವಿಕೆ ಕಾಲ ಮತ್ತು ಪ್ರಯಾಣ ಭತ್ಯೆಗೆ ಅರ್ಹರಿರುವುದಿಲ್ಲ. 


ಈ ವಿಲೀನ ಪ್ರಕ್ರಿಯೆ ಒಂದು ಬಾರಿ ಕ್ರಮವಾಗಿರುತ್ತದೆ (೦೧೮ time 01೦೦೦585). ಪೌರಸೇವಾ ವೃಂದದ ಮುಖ್ಯಾಧಿಕಾರಿ ಶ್ರೇಣಿ-1 
ವೃಂದದ ನೇರ ನೇಮಕಾತಿಯ ಖೋಟಾದ ಹುದ್ದೆಗಳನ್ನು ಪೂರ್ಣವಾಗಿ ಭರ್ತಿಮಾಡಲು ಕ್ರಮ ತೆಗೆದುಕೊಂಡಿರುವುದರಿಂದ ಇನ್ನು ಮುಂದೆ 
ನಿಯೋಜನೆ ಮೇಲೆ ಮುಖ್ಯಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅನ್ಯ ಇಲಾಖೆಯ ಅಧಿಕಾರಿ/ನೌಕರರುಗಳು ತಮ್ಮನ್ನು ಪೌರ 
ಸೇವೆಯಲ್ಲಿನ ಮುಖ್ಯಾಧಿಕಾರಿಗಳ ಹುದ್ದೆಯಲ್ಲಿ ಖಾಯಂ ವಿಲೀನ/ವರ್ಗಾವಣೆ ಮುಖಾಂತರ ನೇಮಕಾತಿ ಮಾಡುವಂತೆ ಕೋರಿ ಸಲ್ಲಿಸುವ 
ಕೋರಿಕೆಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. ಮತ್ತು ಈ ಆದೇಶವನ್ನು ಇಂತಹ ಕೋರಿಕೆಗಳನ್ನು ಪರಿಶೀಲಿಸಲು ಪೂರ್ವ 
ನಿದರ್ಶನವನ್ನಾಗಿ ಪರಿಗಣಿಸಿತಕ್ಕದ್ದಲ್ಲ. 


ಶ್ರೀ ನರಸಿಂಹಮೂರ್ತಿ.ಕೆ. ಇವರು ಸ್ವಂತ ವೇತನ ಶ್ರೇಣಿಯಲ್ಲಿ ಪೌರಾಯುಕ್ತರು, ಸಾಗರ ನಗರಸಭೆ, ಶ್ರೀ ಮಾಯಣ್ಣಗೌಡ.ಕೆ. ಮುಖ್ಯಾಧಿಕಾರಿ 
ಪುರಸಭೆ ಕನಕಪುರ ಮತ್ತು ಶ್ರೀ ರುದ್ರಮುನಿ ಬಿ.ಕೆ. ಮುಖ್ಯಾಧಿಕಾರಿ ಪುರಸಭೆ ಮಾಲೂರು ಇಲ್ಲಿ ಇವರುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಇವರುಗಳನ್ನು ಮುಂದಿನ ಆದೇಶದವರೆಗೆ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳಗಳಲ್ಲಿಯೇ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ವಿ.ರಾಮಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


3650 


ವಿಶೇಷ ಪತ್ರಿಕೆ 


ಭಾರ - 111 ಬೆಂಗಜೂರು, ಬುಧವಾರ, ಜುಲೈ ೨೫, ೨೦೧೨ (ಶ್ರಾವಣ ೩, ಶಹ ವರ್ಷ ೧೯೩೪) ನಂ. ೫೦೭ 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಲೋಇ 78 ಸೇಸಕಿ 12, ಬೆ೦ಗಳೂರು ದಿನಾಂಕ: 24-07-2012 


ಲೋಕೋಪಯೋಗಿ ಇಲಾಖೆ ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಣಇ:98:ಸೇಸಕಿ:08 ದಿನಾಂಕ 15-11-2010ರಲ್ಲಿ ದಿನಾಂಕ 1-1-1980 ರಿಂದ 31-12-2004ರವರೆಗೆ ಇದ್ದಂತೆ 


ಪ್ರಕಟಿಸಲಾಗಿದ್ದು ಸದರಿ ಅಧಿಸೂಚನೆಯು ದಿನಾಂಕ 22.11.2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು ಇವರು ದಿನಾಂಕ 03-03-2012 ಹಾಗೂ 29-03-2012ರ 
ಪತಗಳಲ್ಲಿ ಶ್ರೀ ಬಿ.ಎಸ್‌.ಶ್ರೀಧರ್‌, ಸಹಾಯಕ ಇಂಜಿನಿಯರ್‌, ಇವರು ದಿನಾಂಕ 10.06.1993 ರಲ್ಲಿ ಕಿರಿಯ ಇಂಜಿನಿಯರ್‌ ಹುದ್ದೆಯ ಸೇವೆಗೆ ಸೇರಿದ್ದು 
ದಿನಾಂಕ 30-8-1996ರಲ್ಲಿ ಕಿರಿಯ ಇಂಜಿನಿಯರ್‌ ವೃಂದದಿಂದ ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿ ದಿನಾಂಕ 15-11- 
1996 ರಿಂದ ಸಹಾಯಕ ಇಂಜಿನಿಯರ್‌ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ವರದಿ ಮಾಡಿರುತ್ತಾರೆ. ಮುಂದುವರೆದು ನಿಯಮಗಳಂತೆ ವೃಂದ 
ಬದಲಾವಣೆ ಹೊಂದಿದ ನೌಕರರು ಕಿರಿಯ ಇಂಜಿನಿಯರ್‌ ಹುದ್ದೆಯಲ್ಲಿ ಸಲ್ಲಿಸಿದ 13 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್‌ ವೃಂದದ 
ಜೇಷ್ಠತೆಯಲ್ಲಿ ಪರಿಗಣಿಸಲು ಅವಕಾಶ ಕಲ್ಪಿಸಿರುವುದರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಲೋಇ 98 ಸೇಸಕಿ 08 ದಿನಾಂಕ 15-11-2010ರಲ್ಲಿ 
ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಜೇಷ್ಠತೆಯನ್ನು ದಿನಾಂಕ 24-9-95 ರಿಂದ 
ಪರಿಗಣಿಸುವಂತೆ ಕೋರಿರುತ್ತಾರೆ. 


ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಕಲ್ಪಿಸಿರುವ ಅವಕಾಶದಂತೆ, ಪದವಿ ಹೊಂದಿದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್‌ ಹುದ್ದೆಗೆ ವ್ಯಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ 
ಅವರುಗಳಿಗೆ ಸಹಾಯಕ ಇಂಜಿನಿಯರ್‌ ಹುದ್ದೆಯಿಂದ ಮುಂದಿನ ಹುದ್ದೆಯಾದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಹುದ್ದೆಗೆ ಪದೋನ್ನತಿಗೆ 
ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು ಕಿರಿಯ ಇಂಜಿನಿಯರ್‌ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/ನೇ ಭಾಗ ಗರಿಷ್ಟ 4 ವರ್ಷಗಳ ಸೇವೆಯನ್ನು 
ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಪರಿಗಣಿಸಿ ಸಹಾಯಕ ಇಂಜಿನಿಯರ್‌ ಹುದ್ದೆಯ ಜೇಷ್ಟತೆಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲು ಅವಕಾಶ 
ಕಲ್ಪಿಸಲಾಗಿದೆ. ಆದ್ದರಿಂದ ಶ್ರೀ ಬಿ.ಎಸ್‌.ಶೀಧರ್‌, ಸಹಾಯಕ ಇಂಜಿನಿಯರ್‌ ಇವರು ಈ ಹಿಂದೆ ಕಿರಿಯ ಇಂಜಿನಿಯರ್‌ ಹುದ್ದೆಯಲ್ಲಿ ದಿನಾಂಕ 10-06- 
1993 ರಿಂದ 15-11-1996ರವರೆಗೆ ಸಲ್ಲಿಸಿದ 1254 ದಿನಗಳ ಸೇವೆಯಲ್ಲಿ 13 ಭಾಗದ ಸೇವೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ವಿಭಾಗ-1 ವೃಂದಕ್ಕೆ ಪದೋನ್ನತಿಗೆ ಪರಿಗಣಿಸುವ ಸಲುವಾಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಕಲ್ಪಿಸಿರುವ ಅವಕಾಶದಂತೆ 
ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಟತಾ ಪಟ್ಟಿಯಲ್ಲಿ ದಿನಾಂಕ 24-09-1995ಕ್ಕೆ ಕಾಲ್ಪನಿಕವಾಗಿ ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ 
ಲೋಇ98:ಸೇಸಕಿ:08 ದಿನಾಂಕ 15-11-2010ರ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3554/6546ಕ್ಕೆ 
ಬದಲಾಗಿ ಈ ಕೆಳಕಂಡಂತೆ ನಿಗದಿಪಡಿಸಲು ಉದ್ದೇಶಿಸಲಾಗಿದೆ. 











Ranking Provision Name of the 50/ Date of ರ ೬.೬11 Re 
No AE.GRD No. Engineer ST Birth ಭಿ PP Marks 
service the cadre 
1 2 3 4 5 6 7 8 
3458-A 6546 Sridhar B.S. - 21-Jun-1964 10-Jun-1993 | 15-Nov-1996 CC 
24-Sep-1995 * 
































* He shall be entitled to count his seniority from the notational date, only for the purpose of consideration for 
promotion to the post of Assistant Executive Engineer (Division-]). 


3651 


ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು/ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು-560001 ಇವರಿಗೆ 
ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌.ಆರ್‌.ಮೋಹನ್‌ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ವಿಶೇಷ ಪತ್ರಿಕೆ 


ಭಾಗ -1V-A| ಖೆಂಗದಜೂರು, ಬುಧವಾರ, ಜುಲೈ ೨೫, ೨೦೧೨ (ಶ್ರಾವಣ ೩, ಶಹ ವರ್ಷ ೧೯೩೪) ನಂ. ೫೦೮ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯ: ಸಂವ್ಯಶಾಇ 7 ಶಾಸನ 2011, ಬೆಂಗಳೂರು, ದಿನಾಂಕ: 25.07.2012 
ಕರ್ನಾಟಕ ಮೂಲಗೇಣಿ ಅಥವಾ ಒಳಮೂಲಗೇಣಿ ಗೇಣಿದಾರರಿಗೆ ಮಾಲೀಕತ್ವವನ್ನು ಪ್ರದಾನ ಮಾಡುವ ವಿಧೇಯಕ, 201 ಕ್ಕೆ 2012ರ 


ಜುಲೈ 13ನೇ ದಿನಾಂಕದಂದು ರಾಷ್ಟ್ರಪತಿಗಳ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 24 


ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 
2012 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 24 
(2012ರ ಜುಲೈ ಇಪ್ಪತೈದನೇ ದಿನಾಂಕದ೦ದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ಮೂಲಗೇಣಿ ಅಥವಾ ಒಳಮೂಲಗೇಣಿ ಗೇಣಿದಾರರಿಗೆ ಮಾಲೀಕತ್ವವನ್ನು ಪ್ರದಾನ ಮಾಡುವ ಅಧಿನಿಯಮ, 2011 
(2012ರ ಜುಲೈ ಹದಿಮೂರನೇ ದಿನಾಂಕದಂದು ರಾಷ್ಟ್ರಪತಿಯವರ ಅನುಮೋದನೆಯನ್ನು ಪಡೆಯಲಾಗಿದೆ) 


ಮೂಲಗೇಣಿದಾರರಿಗೆ ಅಥವಾ ಒಳಮೂಲಗೇಣಿದಾರರಿಗೆ ಮಾಲೀಕತ್ವವನ್ನು ಪ್ರದಾನ ಮಾಡುವುದಕ್ಕಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟ 
ಅಥವಾ ಪ್ರಾಸಂಗಿಕವಾದ ಇತರ ವಿಷಯಗಳಿಗಾಗಿ ಉಪಬಂಧ ಕಲ್ಪಿಸಲು ಒಂದು ಅಧಿನಿಯಮ; 


ಕೃಷಿಯೇತರ ಭೂಮಿಗಳ, ಮುಖ್ಯವಾಗಿ ಮನೆ ನಿವೇಶನಗಳ ಸಂಬಂಧದಲ್ಲಿ ಮೂಲಗೇಣಿ ಗುತ್ತಿಗೆಗಳ ಕೆಲವು ಬಗೆಗಳು ಬಹುತೇಕ ದಕ್ಷಿಣ 
ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಚಾಲ್ತಿಯಲ್ಲಿರುವುದರಿಂದ; 


ಅನೇಕ ಕಾರಣಗಳಿಂದಾಗಿ ಸ್ವಾಧೀನತೆಯನ್ನು ಹಿಂದಕ್ಕೆ ಪಡೆಯುವುದಕ್ಕಾಗಿನ, ಮೂಲಗಾರರ ಅಥವಾ ಮಧ್ಯವರ್ತಿಗಳ ಹಕ್ಕಿನ ಸಾಧ್ಯತೆ 
ದೂರವಾಗಿದ್ದು, ಅದು ಕೇವಲ ವಾರ್ಷಿಕ ಗೇಣಿಯನ್ನು ಸ್ವೀಕರಿಸುವ ಹಕ್ಕು ಆಗಿರುವುದರಿಂದ; 


ಮೂಲಗೇಣಿದಾರರು ಅಥವಾ ಒಳಮೂಲಗೇಣಿದಾರರು, ನಿವಾಸದ ಅಥವಾ ವಾಣಿಜ್ಯ ಸ್ವತ್ತಿನಲ್ಲಿ. ಕಟ್ಟಡ ನಿರ್ಮಾಣಕ್ಕಾಗಿ ಮತ್ತು 
ಸುಧಾರಣೆಗಾಗಿ ಈಗಾಗಲೇ ಗಣನೀಯ ಮೊಬಲಗನ್ನು ಹೂಡಿದ್ದು, ಆದರೆ ಮೂಲಗಾರರಿಗೆ ಅಥವಾ ಮಧ್ಯವರ್ತಿಗಳಿಗೆ, ಕಟ್ಟಡಗಳನ್ನು ನಿರ್ಮಿಸುವುದಕ್ಕೆ 
ಅಥವಾ ಮೂಲಗೇಣಿದಾರರ ಅಥವಾ ಒಳಮೂಲಗೇಣಿದಾರರ ಹಿತಾಸಕ್ತಿಯನ್ನು ಪರಭಾರೆ ಮಾಡುವುದಕ್ಕೆ ಒಪ್ಪಿಗೆ ನೀಡಲು ಮನಸ್ಸಿಲ್ಲದಿರುವುದರಿಂದ ಆ 
ಹಿಡುವಳಿ ಸ್ವತ್ತನ್ನು ಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗದಿರುವುದರಿಂದ; 


ಚಾಲ್ತಿಯಲ್ಲಿರುವ ಮೂಲಗೇಣಿ ಗುತ್ತಿಗೆ ವ್ಯವಸ್ಥೆಯು ಮೂಲಗೇಣಿದಾರರಿಗಾಗಲೀ ಅಥವಾ ಒಳಮೂಲಗೇಣಿದಾರರಿಗಾಗಲೀ 
ಅನುಕೂಲಕರವಾಗಿಲ್ಲ ಅಥವಾ ಮೂಲಗಾರರಿಗಾಗಲಿ ಅಥವಾ ಮಧ್ಯವರ್ತಿಗಳಿಗಾಗಲಿ, ನಿಜವಾಗಿಯೂ ಪ್ರಯೋಜನಕಾರಿಯಾಗಿಲ್ಲ; ಆದರೆ ಇದಕ್ಕೆ 
ಪ್ರತಿಯಾಗಿ ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಸಟ್ಟಾ ವ್ಯವಹಾರಗಳಿಗೆ ಅವಕಾಶಮಾಡಿಕೊಟ್ಟಂತೆ ಆಗಿರುವುದರಿಂದ ; 


3652 


ಮೂಲಗೇಣಿದಾರರಿಗೆ ಅಥವಾ ಒಳಮೂಲಗೇಣಿದಾರರಿಗೆ, ಹಿಡುವಳಿಗಳಲ್ಲಿಯ ಅವರ ಹಕ್ಕುಗಳನ್ನು ಹಾಗೂ ಹಿತಾಸಕ್ತಿಗಳನ್ನು, 
ಪ್ರದಾನಮಾಡುವುದಕ್ಕೆ ಸಂಬಂಧಪಟ್ಟಂತೆ, ಅವರು, ಒಂದು ನಿರ್ದಿಷ್ಟ ಮೊತ್ತವನ್ನು ಮೂಲಗಾರರಿಗೆ ಅಥವಾ ಮಧ್ಯವರ್ತಿಗಳಿಗೆ, ಸಂದಾಯ ಮಾಡಿದ 
ಮೇಲೆ, ಅವರಿಗೆ ಮಾಲೀಕತ್ವ ಪ್ರದಾನ ಮಾಡುವುದರಿಂದ ಹೆಚ್ಚುತ್ತಿರುವ ವ್ಯಾಜ್ಯಗಳನ್ನು ಕೊನೆಗೊಳಿಸಿದಂತಾಗುವುದು ಮತ್ತು ಸಟ್ಟಾ ವ್ಯವಹಾರದಲ್ಲಿ 
ತೊಡಗಿರುವ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅವಕಾಶ ಇಲ್ಲದಂತಾಗುವುದು ಮತ್ತು ಮೂಲಗಾರರಿಗೆ, ಮಧ್ಯವರ್ತಿಗಳಿಗೆ, ಮೂಲಗೇಣಿದಾರರಿಗೆ ಮತ್ತು 
ಒಳಮೂಲಗೇಣಿದಾರರಿಗೆ ಪ್ರಯೋಜನವಾಗುವುದರಿಂದ; 


ಮತ್ತು ಇದರಲ್ಲಿ ಈ ಮೊದಲು ಹೇಳಿದ ಉದ್ದೇಶಗಳಿಗಾಗಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಮೂಲಗೇಣಿದಾರರಿಗೆ ಅಥವಾ 
ಒಳಮೂಲಗೇಣಿದಾರರಿಗೆ ಮಾಲೀಕತ್ವ ಪ್ರದಾನ ಮಾಡುವುದಕ್ಕೆ ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳಿಗೆ, 
ಉಪಬಂಧ ಕಲ್ಪಿಸುವುದು ಯುಕ್ತವಾಗಿರುವುದರಿಂದ; 


ಇದು, ಭಾರತ ಗಣರಾಜ್ಯದ ಅರವತ್ತೊಂದನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗಲಿ:- 


1. ಸಂಕ್ಷಿಪ್ತ ಹೆಸರು, ಪ್ರಾರಂಭ ಮತ್ತು ಅನ್ವಯ.- (1) ಈ ಅಧಿನಿಯಮವನ್ನು ಕರ್ನಾಟಕ ಮೂಲಗೇಣಿ ಅಥವಾ ಒಳಮೂಲಗೇಣಿ 
ಗೇಣಿದಾರರಿಗೆ ಮಾಲೀಕತ್ವವನ್ನು ಪ್ರದಾನ ಮಾಡುವ ಅಧಿನಿಯಮ, 2011 ಎ೦ದು ಕರೆಯತಕ್ಕದ್ದು. 


(2) ಇದು ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಗೊತ್ತುಪಡಿಬಹುದಾದಂಥ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


(3) ಈ ಅಧಿನಿಯಮದ ಉಪಬಂಧಗಳು ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಅನ್ವಯವಾಗತಕ್ಕದ್ದು. ರಾಜ್ಯ ಸರ್ಕಾರವು. 
ಅಧಿಸೂಚನೆಯ ಮೂಲಕ ಇದನ್ನು ರಾಜ್ಯದ ಇತರ ಭಾಗಗಳಿಗೆ ವಿಸ್ತರಿಸಬಹುದು. 


(4) ಇದು. ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಂದು ಅಸ್ತಿತ್ವದಲ್ಲಿರುವ ಎಲ್ಲಾ ಮೂಲಗೇಣಿ ಒಳಮೂಲಗೇಣಿ ಗುತ್ತಿಗೆಗಳಿಗೂ 
ಅನ್ಹ್ನಯವಾಗತಕ್ಷದ್ದು. 
ವ KA) 


2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು,- 


ಮ ಪ್ರಾಧಿಕಾರ” ಎಂದರೆ ಈ ಹಿಡುವಳಿಗಳು ಇರುವ ತಾಲ್ಲೂಕಿನ ತಹಶೀಲ್ದಾರ ಅಥವಾ ರಾಜ್ಯಸರ್ಕಾರವು 


DY ಮ 


ಸ 
ಅಧಿಸೂಚಿಸಬಹುದಾದಂಥ ಪ್ರದೇಶದ ಸಂಬಂಧದಲ್ಲಿ ತಹಶೀಲ್ದಾರರ ದರ್ಜೆಗೆ ಕಡಿಮೆ ಇಲ್ಲದ ಅಂಥ ಇತರ ಅಧಿಕಾರಿ; 


ಆ 1 


(ಬಿ) “ಹಿಡುವಳಿ” ಎಂದರೆ, ಕಟ್ಟಡ ಸಹಿತವಾಗಿರುವ ಅಥವಾ ಕಟ್ಟಡ ಇಲ್ಲದಿರುವ ಮತ್ತು ಮೂಲಗೇಣಿ ಅಥವಾ ಒಳಮೂಲಗೇಣಿ 
ಗುತ್ತಿಗೆಯ ವಸ್ತು ವಿಷಯವಾಗಿರುವ ಭೂಮಿ; 


(ಸಿ) “ಮಧ್ಯವರ್ತಿ” ಎಂದರೆ, ಒಬ್ಬ ಒಳಮೂಲಗೇಣಿದಾರನಿಗೆ ಹಿಡುವಳಿಯನ್ನು ಒಳಗೇಣಿಗೆ ಕೊಟ್ಟಿರುವ ಮತ್ತು ಆತನಿಂದ 
ಗೇಣಿಯನ್ನು ಸ್ವೀಕರಿಸಲು ಹಕ್ಕುಳ್ಳ ಆದರೆ ಅಂಥ ಹಿಡುವಳಿಯ ಸ್ವಾಧೀನತೆಯಲ್ಲಿರದ ಒಬ್ಬ ಮೂಲಗೇಣಿದಾರ ಮತ್ತು ಅಂಥ ಮೂಲಗೇಣಿದಾರನ, 
ವಾರಸುದಾರರು, ಉತ್ತರಾಧಿಕಾರಿಗಳು ಮತ್ತು ಕಾನೂನುಬದ್ಧ ಪ್ರತಿನಿಧಿಗಳು ಒಳಗೊಳ್ಳುತ್ತಾರೆ; 


(ಡಿ) “ಮೂಲಗಾರ ಅಥವಾ ಮೂಲಿದಾರ” ಎಂದರೆ, ಗೇಣಿಯನ್ನು ಸ್ವೀಕರಿಸಲು ಹಕ್ಕುಳ್ಳ ಹಿಡುವಳಿಯ ಗೇಣಿದಾರ ಮತ್ತು ಆತನ 
ವಾರಸುದಾರರು, ಉತ್ತರಾಧಿಕಾರಿಗಳು ಮತ್ತು ಕಾನೂನುಬದ್ಧ ಪ್ರತಿನಿಧಿಗಳು ಒಳಗೊಳ್ಳುತ್ತಾರೆ; 


(ಇ) “ಮೂಲಗೇಣಿದಾರ” ಎಂದರೆ, ಮೂಲಗೇಣಿ ಗೇಣಿಯನ್ನು ಸಂದಾಯ ಮಾಡಲು ಹೊಣೆಗಾರನಾದ ಹಿಡುವಳಿಯ 
ಸ್ವಾಧೀನತೆಯಲ್ಲಿರುವ, ಮೂಲಗೇಣಿ ಗುತ್ತಿಗೆ ಸಂಬಂಧದಲ್ಲಿ ಮೂಲಗೇಣಿ ಗೇಣಿದಾರ, ಆತನ ವಾರಸುದಾರರು, ಉತ್ತರಾಧಿಕಾರಿಗಳು ಮತ್ತು 
ಕಾನೂನುಬದ್ಧ ಪ್ರತಿನಿಧಿಗಳು, ಆದರೆ ಮಧ್ಯವರ್ತಿಯನ್ನು ಒಳಗೊಳ್ಳುವುದಿಲ್ಲ; 


(ಎಫ್‌) “ಮೂಲಗೇಣಿ ಗುತ್ತಿಗೆ" ಎಂದರೆ ಶಾಶ್ವತ ಗುತ್ತಿಗೆ ಅಥವಾ ನಿರಂತರ ಗುತ್ತಿಗೆ ಮತ್ತು ಮೂಲಗೇಣಿದಾರನಿಂದ 
ಒಳಮೂಲಗೇಣಿದಾರನಿಗೆ ಕೊಡಲಾದ ಒಳಮೂಲಗೇಣಿ ಗುತ್ತಿಗೆಯು ಒಳಗೊಳ್ಳುತ್ತದೆ; 


(ಜಿ) “ಮೂಲಗೇಣಿ ಬಾಡಿಗೆ” ಎಂದರೆ, ಮೂಲಗೇಣಿ ಗುತ್ತಿಗೆಯಡಿಯಲ್ಲಿ, ನಗದು ಅಥವಾ ಇನ್ನಾವುದೇ ರೂಪದ ಅಥವಾ 
ಸೇವೆಯನ್ನು ಸಲ್ಲಿಸುವ ಅಥವಾ ಈ ಎಲ್ಲಾ ವಿಧಗಳ ಪೈಕಿ ಒಂದು ಅಥವಾ ಹೆಚ್ಚಿನ ವಿಧಗಳಡಿಯಲ್ಲಿ ನಿಗದಿಪಡಿಸಿದ ಬಾಡಿಗೆ; 


(ಹೆಚ್‌) “ಒಳಮೂಲಗೇಣಿದಾರ” ಎಂದರೆ, ಮೂಲಗೇಣಿದಾರನಿಂದ ಒಳಮೂಲಗೇಣಿಯ ಮೇಲೆ ಹಿಡುವಳಿಯನ್ನು ತೆಗೆದುಕೊಂಡಿರುವ 
ಹಾಗೂ ಅಂಥ ಹಿಡುವಳಿಯ ಸ್ವಾಧೀನತೆಯಲ್ಲಿರುವ ಮತ್ತು ಅಂಥ ಮೂಲಗೇಣಿದಾರನಿಗೆ ಅಥವಾ ಸಂದರ್ಭಾನುದಾರ ಮೂಲಿದಾರನಿಗೆ ಗೇಣಿಯನ್ನು 
ಸಂದಾಯ ಮಾಡುವುದಕ್ಕೆ ಬದ್ಧನಾದ ಉಪ-ಮೂಲಗೇಣಿ ಗೇಣಿದಾರ; 


3653 


(ಐ) “ವಾರ್ಡ್‌” ಎಂದರೆ, ಕರ್ನಾಟಕ ಪೌರಸಭೆಗಳ ಅಧಿನಿಯಮ, 1964ರ (1964ರ ಕರ್ನಾಟಕ ಅಧಿನಿಯಮ 22) 2ನೇ 


ಪ್ರಕರಣದಲ್ಲಿ ಪರಿಭಾಷಿಸಲಾದಂತೆ ಒಂದು ವಾರ್ಡ್‌. 


3. ಮೂಲಗೇಣಿದಾರನಿಗೆ ಅಥವಾ ಒಳಮೂಲಗೇಣಿದಾರನಿಗೆ ಮಾಲೀಕತ್ವದ ಹಕ್ಕನ್ನು ಪ್ರದಾನ ಮಾಡುವುದು.- ಈ ಅಧಿನಿಯಮವು 
ಪ್ರಾರಂಭವಾದ ದಿನಾಂಕದಂದು ಹಿಡುವಳಿಯ ಸ್ವಾಧೀನದಲ್ಲಿರುವ ಹಾಗೂ ಅನುಭವಿಸುತ್ತಿರುವಂಥ ಪ್ರತಿಯೊಬ್ಬ ಮೂಲಗೇಣಿದಾರ ಅಥವಾ 
ಒಳಮೂಲಗೇಣಿದಾರನು, ಆತನಿಗೆ ಹಿಡುವಳಿಯ ಮಾಲೀಕತ್ವವನ್ನು ಪ್ರದಾನ ಮಾಡಲ್ಪಡುವುದಕ್ಕೆ ಹಕ್ಕುಳ್ಳವನಾಗಿರತಕ್ಕದ್ದು ಮತ್ತು ಮುಂದಿನ ಪ್ರಕರಣಗಳಲ್ಲಿ 
ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಪೂರೈಸಿದ ಮೇಲೆ ಹಾಗೂ ಆತನಿಗೆ ಅಂಥ ಮಾಲೀಕತ್ವದ ಹಕ್ಕನ್ನು ಪ್ರದಾನ ಮಾಡಿದ ಮೇಲೆ, ಅಂಥ ಹಿಡುವಳಿಯಲ್ಲಿನ 
ಮೂಲಗಾರರಿಗೆ ಅಥವಾ ಸಂದರ್ಭಾನುಸಾರವಾಗಿ ಮಧ್ಯವರ್ತಿಗೆ ಅವನ ಎಲ್ಲಾ ಹಕ್ಕುಗಳು ಹಾಗೂ ಹಿತಾಸಕ್ತಿಗಳು ಕೊನೆಗೊಳ್ಳತಕ್ಕದ್ದು: 


ಪರಂತು, ಈ ಪ್ರಕರಣದಲ್ಲಿ ಇರುವುದು ಯಾವುದೂ, ಅಂಥ ಹಿಡುವಳಿಯ ಸಂಬಂಧದಲ್ಲಿ ಸೃಜಿಸಲಾದ ಯಾವುದೇ ಅಡಮಾನ ಅಥವಾ 
ಯಣಭಾರಕ್ಕೆ ಬಾಧಕವಾಗತಕ್ಕದ್ದಲ್ಲ. 


4. ಮಾಲೀಕತ್ವವನ್ನು ಪ್ರದಾನ ಮಾಡುವುದಕ್ಕಾಗಿನ ಅರ್ಹತೆಗೆ ಸಂಬಂಧಿಸಿದ ಷರತ್ತುಗಳು- ಮೂಲಗೇಣಿದಾರನು ಅಥವಾ 
ಒಳಮೂಲಗೇಣಿದಾರನು, 7ನೇ ಪ್ರಕರಣದಡಿಯಲ್ಲಿ ಸಕ್ಷಮ ಪ್ರಾಧಿಕಾರವು ನಿಯಮಿಸಬಹುದಾದಂಥ ಮಾರ್ಗಸೂಚಿಕೆಗಳನ್ನು ಪರಿಗಣಿಸಿ 
ನಿರ್ಧರಿಸಬಹುದಾದಂತೆ, ಮೊಬಲಗನ್ನು, ಮೂಲಗಾರನಿಗೆ ಅಥವಾ ಮಧ್ಯವರ್ತಿಗೆ ಸಂದಾಯ ಮಾಡಿದರೆ ಈ ಅಧಿನಿಯಮದ ಅಡಿಯಲ್ಲಿ ಮಾಲೀಕತ್ವದ 
ಹಕ್ಕನ್ನು ಪ್ರದಾನ ಮಾಡಲ್ಪಡುವುದಕ್ಕೆ ಅರ್ಹನಾಗಿರತಕ್ಕದ್ದು: 


ಪರಂತು, ಮೂಲಗೇಣಿದಾರ ಅಥವಾ ಒಳಮೂಲಗೇಣಿದಾರನು ಯಾವುದೇ ಪ್ರಿಮಿಯಮ್‌ ಸಂದಾಯ ಮಾಡಿದರೆ, ಈ ಪ್ರಕರಣದಡಿಯಲ್ಲಿ 
ಸಂದಾಯ ಮಾಡಬಹುದಾದ ಮೊಬಲಗಿನಲ್ಲಿ ಕಡಿತಗೊಳಿಸತಕ್ಕದ್ದಲ್ಲ. 


5. ಮೂಲಗೇಣಿದಾರರು ಅಥವಾ ಒಳಮೂಲಗೇಣಿದಾರರು ಅರ್ಜಿಗಳನ್ನು ಸಲ್ಲಿಸುವುದು.- (1) 3ನೇ ಪ್ರಕರಣದಡಿಯಲ್ಲಿ ಮಾಲೀಕತ್ವದ ಹಕ್ಕು 
ಪ್ರದಾನ ಮಾಡಲ್ಪಡುವುದಕ್ಕೆ ಹಕ್ಕುಳ್ಳ ಮತ್ತು ತಾನು ಹೊಂದಿರುವ ಹಿಡುವಳಿ ಮೇಲಿನ ಮಾಲೀಕತ್ವದ ಹಕ್ಕನ್ನು ಸ್ವಾಧೀನಪಡಿಸಿಕೊಳ್ಳಲು ಇಚ್ಛಿಸುವ 
ಪ್ರತಿಯೊಬ್ಬ ಮೂಲಗೇಣಿದಾರ ಅಥವಾ ಒಳಮೂಲಗೇಣಿದಾರನು, ಅಂಥ ದಸ್ತಾವೇಜುಗಳೊಂದಿಗೆ, ಅಂಥ ವಿವರಗಳನ್ನು ಒಳಗೊಂಡ ಮತ್ತು 
ನಿಯಮಿಸಬಹುದಾದಂಥ ಸಮಯದೊಳಗೆ ಅಂಥ ನಮೂನೆಯಲ್ಲಿ ಅರ್ಜಿಯನ್ನು ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. 


(2) ಬೇರೆ ಬೇರೆ ಗ್ರಾಮಗಳಲ್ಲಿ ಅಥವಾ ವಾರ್ಡ್‌ಗಳಲ್ಲಿ ಇರುವ ಪ್ರತಿಯೊಂದು ಹಿಡುವಳಿಯ ಸಂಬಂಧದಲ್ಲಿ ಮತ್ತು ಬೇರೆ ಬೇರೆ 


ಮೂಲಗಾರರು ಅಥವಾ ಮಧ್ಯವರ್ತಿಗಳ ಅಥವಾ ಒಳಮೂಲಗೇಣಿದಾರರ ಸಂಬಂಧದಲ್ಲಿ (1ನೇ ಉಪ ಪ್ರಕರಣದಡಿಯಲ್ಲಿ ಪ್ರತ್ಯೇಕ ಅರ್ಜಿಯನ್ನು 
ಸಲ್ಲಿಸತಕ್ಕದ್ದು. 


(3) ಮೂಲಗೇಣಿದಾರನ ಅಥವಾ ಒಳಮೂಲಗೇಣಿದಾರನ ತಿಳಿವಳಿಕೆಯಲ್ಲಿ ಸಂಬಂಧಪಟ್ಟ ಹಿಡುವಳಿಯಲ್ಲಿ ಹಿತಾಸಕ್ತಿಯನ್ನು ಹೊಂದಿರುವ 
ಮೂಲಗಾರರ ಅಥವಾ ಮಧ್ಯವರ್ತಿಗಾರರ ಮತ್ತು ಎಲ್ಲಾ ಇತರ ವ್ಯಕ್ತಿಗಳ ಹೆಸರುಗಳನ್ನು ಅವರ ಪೂರ್ಣ ವಿಳಾಸ ಮತ್ತು ಸರಿಯಾದ ಅಂಚೆ 
ವಿಳಾಸದೊಂದಿಗೆ, ಅರ್ಜಿಯಲ್ಲಿ ಪಕ್ಷಕಾರರನ್ನಾಗಿ ಸೇರಿಸತಕ್ಕದ್ದು. 


(4) ಕರ್ನಾಟಕ ಭೂ ಸುಧಾರಣೆಗಳ ಅಧಿನಿಯಮ, 1961ರ ಅಡಿಯಲ್ಲಿ (1962ರ ಕರ್ನಾಟಕ ಅಧಿನಿಯಮ 10) ಅಧಿಭೋಗದ ಹಕ್ಕನ್ನು 
ಪ್ರದಾನ ಮಾಡುವಂತೆ ಕೋರಿ, ಸಲ್ಲಿಸಲಾಗಿರುವ ಯಾವೊಬ್ಬ ಮೂಲಗೇಣಿದಾರ ಅಥವಾ ಒಳಮೂಲಗೇಣಿದಾರನ ಅರ್ಜಿಯನ್ನು, ಪ್ರಶ್ನೆಯಲ್ಲಿರುವ 
ಭೂಮಿಯು, ಕೃಷಿ ಭೂಮಿಯಲ್ಲವೆಂಬ ಕಾರಣದಿಂದ ಭೂ ನ್ಯಾಯಾಧಿಕರಣವು ತಿರಸ್ಕರಿಸಿದ್ದರೆ ಆತನು ಕೂಡಾ ಈ ಪ್ರಕರಣದಡಿಯಲ್ಲಿ ಅರ್ಜಿಯನ್ನು 
ಸಲ್ಲಿಸಲು ಅರ್ಹನಾಗಿರತಕ್ಕದ್ದು. 


6. ಸಕ್ಷಮ ಪ್ರಾಧಿಕಾರದ ಮುಂದೆ ವಿಚಾರಣೆ.- (1) 5ನೇ ಪ್ರಕರಣದಡಿಯಲ್ಲಿ ಅರ್ಜಿಯನ್ನು ಸ್ವೀಕರಿಸಿದ ಮೇಲೆ, ಸಕ್ಷಮ ಪ್ರಾಧಿಕಾರವು, 
ಅರ್ಜಿಯಲ್ಲಿ ನಮೂದಿಸಿದ ಎಲ್ಲಾ ವ್ಯಕ್ತಿಗಳಿಗೆ ಮತ್ತು ಹಿಡುವಳಿಯಲ್ಲಿ ಹಿತಾಸಕ್ತಿ ಹೊಂದಿರುವವರೆಂದು ಕಂಡುಬರಬಹುದಾದಂಥ ಇತರ ವ್ಯಕ್ತಿಗಳಿಗೆ, 
ಅವರ ಹಾಜರಾತಿಗಾಗಿ ನಿಗದಿಪಡಿಸಿದ ದಿನಾ೦ಕ ಮತ್ತು ಸಮಯವನ್ನು ತಿಳಿಸಿ ಮತ್ತು ಆಕ್ಷೇಪಣೆಗಳು, ಯಾವುದಾದರೂ ಇದ್ದಲ್ಲಿ, ಅವುಗಳನ್ನು ದಾಖಲು 
ಮಾಡುವಂತೆ ಅವರನ್ನು ಕೋರಿ ಮತ್ತು ಅವರ ಆಕ್ಷೇಪಣೆಗಳ ಸಮರ್ಥನೆಯಲ್ಲಿಯ ಸಂಬಂಧಪಟ್ಟ ಸಾಕ್ಷ್ಯವನ್ನು ಒದಗಿಸುವಂತೆ ಪ್ರತಿಯೊಬ್ಬರಿಗೆ 
ನೋಟೀಸನ್ನು ನೀಡತಕ್ಕದ್ದು. 


(2) ನೋಟೀಸುಗಳ ನಮೂನೆ, ನೋಟೀಸುಗಳನ್ನು ಜಾರಿ ಮಾಡುವ ವಿಧಾನ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ಇತರ ವಿಷಯಗಳು, 
ನಿಯಮಿಸಬಹುದಾದಂಥ ರೀತಿಯಲ್ಲಿ ಇರತಕ್ಕದ್ದು. ಸಕ್ಷಮ ಪ್ರಾಧಿಕಾರವು, ಸಿಂಧುವಾದ ಮತ್ತು ಸಾಕಷ್ಟು ಕಾರಣಗಳಿಗಾಗಿ, ಅರ್ಜಿಯನ್ನು ತಿದ್ದುಪಡಿ 
ಮಾಡುವುದಕ್ಕೆ ಅರ್ಜಿದಾರನಿಗೆ ಅನುಮತಿ ನೀಡಬಹುದು. 


(3) ಹಾಜರಾತಿಗಾಗಿ ನಿಗದಿ ಮಾಡಿದ ದಿನಾಂಕದಂದು, ಸೂಕ್ತ ನೋಟೀಸನ್ನು ಜಾರಿಗೊಳಿಸಿದ ತರುವಾಯವೂ, ಪ್ರತಿವಾದಿಯು, ಸಕ್ಷಮ 
ಪ್ರಾಧಿಕಾರದ ಮುಂದೆ ಹಾಜರಾಗಲು ತಪ್ಪಿದಲ್ಲಿ ಅಥವಾ ಪ್ರತಿವಾದಿಯು, ಆಕ್ಷೇಪಣೆಗಳು, ಯಾವುದಾದರೂ ಇದ್ದಲ್ಲಿ, ಅವುಗಳನ್ನು ದಾಖಲು ಮಾಡಲು 


3654 


ತಪ್ಪಿದಲ್ಲಿ, ಸಕ್ಷಮ ಪ್ರಾಧಿಕಾರವು, ತಾನು ಸೂಕ್ತವೆಂದು ಭಾವಿಸುವಂಥ ಸತ್ಯಾಪನೆ ಮಾಡಿದ ತರುವಾಯ, ಮಾಲೀಕತ್ವವನ್ನು ಪ್ರದಾನ ಮಾಡುವುದಕ್ಕಾಗಲೀ 
ಅಥವಾ ಅರ್ಜಿಯನ್ನು ತಿರಸ್ಕರಿಸುವುದಕ್ಕಾಗಲೀ ಆದೇಶವನ್ನು ಹೊರಡಿಸಬಹುದು. 


(4) ಅರ್ಜಿದಾರನ ಕ್ಷೇಮಿನ ಸಿಂಧುತ್ವವನ್ನು ವಿವಾದಿಸುವ ಅಥವಾ ವಿರೋಧಿಸುವ ಕ್ಷೇಮನ್ನು ಮುಂದಿಡುವ ಒಂದು ಆಕ್ಷೇಪಣೆಯನ್ನು 
ದಾಖಲು ಮಾಡಿದ್ದಲ್ಲಿ, ಸಕ್ಷಮ ಪ್ರಾಧಿಕಾರವು, ತಾನು ಸೂಕ್ತವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ, ಮಾಲೀಕತ್ವವನ್ನು 
ಪ್ರದಾನಮಾಡಿ ಅಥವಾ ಅರ್ಜಿಯನ್ನು ತಿರಸ್ಕರಿಸಿ ಆದೇಶವನ್ನು ಹೊರಡಿಸತಕ್ಕದ್ದು. 


(5) ಸಕ್ಷಮ ಪ್ರಾಧಿಕಾರವು, ಯಾವೊಬ್ಬ ಪಕ್ಷಕಾರರ ಅರ್ಜಿಯ ಮೇಲೆ, ಲಿಖಿತದಲ್ಲಿ ಕಾರಣಗಳನ್ನು ಅಭಿಲೇಖಿಸಿ ತಾನು ಹೊರಡಿಸಿದ 
ಯಾವುದೇ ಆದೇಶದಲ್ಲಿನ ಯಾವುದೇ ಲಿಪಿಕ ಅಥವಾ ಗಣಿತದ ತಪ್ಪುಗಳನ್ನು ಸರಿಪಡಿಸಬಹುದು. 


(6) ಸಕ್ಷಮ ಪ್ರಾಧಿಕಾರವು, ತಾನಾಗಿಯೇ ಅಥವಾ ಯಾವೊಬ್ಬ ಪಕ್ಷಕಾರರ ಅರ್ಜಿಯ ಮೇಲೆ, ಲಿಖಿತದಲ್ಲಿ ಕಾರಣಗಳನ್ನು ಅಭಿಲೇಖಿಸಿ 
ವಾಸ್ತವಿಕ ಅಳತೆ ಮಾಡಿಸಿದ ತರುವಾಯ ಮತ್ತು ಸಂಬಂಧಪಟ್ಟ, ಪಕ್ಷಕಾರರಿಗೆ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶವನ್ನು ನೀಡಿದ ತರುವಾಯ, 
ಹಿಡುವಳಿಯ ವಿಸ್ತೀರ್ಣವನ್ನು ಅಥವಾ ತಾನು ಹೊರಡಿಸಿದ ಯಾವುದೇ ಆದೇಶವನ್ನು ಸರಿಪಡಿಸಬಹುದು. 


7. ಮೂಲಗಾರ ಅಥವಾ ಮಧ್ಯವರ್ತಿಗೆ ಸಂದಾಯವಾಗಬೇಕಾದ ಮೊಬಲಗಿನ ನಿರ್ಧಾರ.- (1) 6ನೇ ಪ್ರಕರಣದಡಿಯಲ್ಲಿ ಆದೇಶವನ್ನು 
ಹೊರಡಿಸಿದ ತರುವಾಯ, ಸಕ್ಷಮ ಪ್ರಾಧಿಕಾರವು, 4ನೇ ಪ್ರಕರಣದ ಅಡಿಯಲ್ಲಿ ನೀಡಿದ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಟುಕೊ೦ಡು, ಹಿಡುವಳಿಯಲ್ಲಿ 
ಮೂಲಗಾರ ಮತ್ತು ಮಧ್ಯವರ್ತಿಯ ಹಕ್ಕುಗಳು ಕೊನೆಗೊಳ್ಳುವುದಕ್ಕೆ ಮತ್ತು ಹಿತಾಸಕ್ತಿಯ ಸಂಬಂಧದಲ್ಲಿ, ಮೂಲಗಾರ ಅಥವಾ ಮಧ್ಯವರ್ತಿಗೆ 
ಸಂದಾಯವಾಗಬೇಕಾದ, ಮೊಬಲಗು, ಯಾವುದಾದರೂ ಇದ್ದಲ್ಲಿ, ಅದನ್ನು ನಿರ್ಧರಿಸತಕ್ಕದ್ದು ಮತ್ತು ಹಿಡುವಳಿಯಲ್ಲಿ, ಅನುಕ್ರಮವಾಗಿ ಅವರ ಹಕ್ಕುಗಳು 
ಮತ್ತು ಹಿತಾಸಕ್ತಿಯ ಮೌಲ್ಯಕ್ಕನುಸಾರವಾಗಿ, ಹಕ್ಕುಳ್ಳ ವ್ಯಕ್ತಿಗಳಲ್ಲಿ, ಹಾಗೆ ನಿರ್ಧರಿಸಲಾಗಿದ್ದ ಮೊಬಲಗನ್ನು ಹಂಚಿಕೆಮಾಡುವುದನ್ನು ತೋರಿಸುವ 
ತ:ಖ್ತೆಯನ್ನು, ನಿಯಮಿಸಬಹುದಾದಂಥ ಇತರ ವಿವರಗಳು ಒಳಗೊಂಡಂತೆ ಸಿದ್ಧಪಡಿಸತಕ್ಕದ್ದು. 


(2) (1)ನೇ ಉಪಪ್ರಕರಣದಡಿಯಲ್ಲಿ ಸಂದಾಯವಾಗಬೇಕಾದ ಮೊತ್ತವು, ದಾಖಲೆಗಳಲ್ಲಿ ಕಂಡುಬರುವಂತೆ ಗುತ್ತಿಗೆ-ಗೇಣಿ ಮೊತ್ತದ 500ರಷ್ಟು 
ಆಗಿರತಕ್ಕದ್ದು. ಆದಾಗ್ಯೂ, ಮೂಲಗೇಣಿ ಗುತ್ತಿಗೆಯು, ಸ್ವತ್ತಿನ ಪರಭಾರೆಗಾಗಿ ಮೂಲಗಾರನ ಅನುಮತಿಯನ್ನು ಅಗತ್ಯಪಡಿಸುವ ಷರತ್ತು 
ಪೂರ್ವಕವಾಗಿದ್ದಲ್ಲಿ, ಸಂದಾಯವಾಗತಕ್ಕ ಮೊತ್ತವನ್ನು, ಗುತ್ತಿಗೆಗೇಣಿಯ 1000 ರಷ್ಟರಂತೆ ಲೆಕ್ಕ ಮಾಡತಕ್ಕದ್ದು. 


8. ಮಾಲೀಕತ್ವದ ಪ್ರಮಾಣಪತ್ರದ ನೀಡಿಕೆ.- (1) ಸಕ್ಷಮ ಪ್ರಾಧಿಕಾರವು, ಯಾರಿಗೆ ಹಿಡುವಳಿಯ ಮಾಲೀಕತ್ವವನ್ನು ಪ್ರದಾನ ಮಾಡಿದೆಯೋ ಆ 
ಮೂಲ ಗೇಣಿದಾರನು ಅಥವಾ ಒಳಮೂಲಗೇಣಿದಾರನು, 7ನೇ ಪ್ರಕರಣದಡಿಯಲ್ಲಿ ಮೊಬಲಗನ್ನು ನಿರ್ಧರಿಸುವ ಆದೇಶವನ್ನು ಸ್ವೀಕರಿಸಿದ 
ದಿನಾಂಕದಿಂದ ಮೂವತ್ತು ದಿನಗಳೊಳಗೆ, ಸಕ್ಷಮ ಪ್ರಾಧಿಕಾರದ ಮುಂದೆ ಮೊಬಲಗನ್ನು ಠೇವಣಿ ಇಡತಕ್ಕದ್ದು. 


(2) ಸಕ್ಷಮ ಪ್ರಾಧಿಕಾರವು. ಮೂಲಗೇಣಿದಾರನು ಅಥವಾ ಒಳಮೂಲಗೇಣಿದಾರನು ಮೊಬಲಗನ್ನು ಠೇವಣಿ ಇಟ್ಟ ತರುವಾಯ, ಅಪೀಲು 
ವಿಚಾರಣಾ ಪ್ರಾಧಿಕಾರದ ತೀರ್ಮಾನವು. ಯಾವುದಾದರೂ ಇದ್ದರೆ, ಅದಕ್ಕೊಳಪಟ್ಟು ಮೂಲಗೇಣಿದಾರನಿಗೆ ಅಥವಾ ಸಂದರ್ಭಾನುಸಾರ 
ಒಳಮೂಲಗೇಣಿದಾರನಿಗೆ, ಮಾಲೀಕತ್ವವನ್ನು ಪ್ರದಾನ ಮಾಡಲಾಗಿದೆ ಎಂಬ ಪ್ರಮಾಣಪತ್ರವನ್ನು ನೀಡತಕ್ಕದ್ದು ಮತ್ತು ಅಂಥ ಪ್ರಮಾಣ ಪತ್ರವು ಅಂಥ 
ಮಾಲೀಕತ್ವವನ್ನು ಪ್ರದಾನ ಮಾಡಿದ ಬಗ್ಗೆ ನಿರ್ಣಾಯಕ ಸಾಕ್ಷ್ಯವಾಗಿರತಕ್ಕದ್ದು. 


(3) ಸಕ್ಷಮ ಪ್ರಾಧಿಕಾರವು, (2)ನೇ ಉಪ ಪ್ರಕರಣದಡಿಯಲ್ಲಿ ಹೊರಡಿಸಿದ ಪ್ರಮಾಣ ಪತ್ರದ ಪ್ರತಿಯನ್ನು ಸಂಬಂಧಪಟ್ಟ ಸಬ್‌ರಿಜಿಸ್ಟಾ ರ್‌ರಿಗೆ 
ಕಳುಹಿಸತಕ್ಕದ್ದು. ಆತನು, ಅದನ್ನು ನಿಯಮಿಸಬಹುದಾದಂಥ ರೀತಿಯಲ್ಲಿ ನೋಂದಣಿ ಮಾಡತಕ್ಕದ್ದು. 
9. ಅಪೀಲು.- (1) 6ನೇ ಪ್ರಕರಣದಡಿಯಲ್ಲಿಯ ಸಕ್ಷಮ ಪ್ರಾಧಿಕಾರದ ಆದೇಶದಿಂದ ಭಾದಿತನಾದ ಯಾವೊಬ್ಬ ವ್ಯಕ್ತಿಯು, ಸಕ್ಷಮ 


ಧಿಕಾರದ ಆದೇಶದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ, ಸಂಬಂಧಪಟ್ಟ ಕಂದಾಯ ಉಪ ವಿಭಾಗದ ಸಹಾಯಕ ಆಯುಕ್ತನಿಗೆ ಅಪೀಲು 
ಲ್ಲಿಸಬಹುದು. 


[2] 


2 


(2) ಸಹಾಯಕ ಆಯುಕ್ತನು, ಅಪೀಲುದಾರ ಮತ್ತು ಪ್ರತಿವಾದಿಗಳು, ಇವರಿಬ್ಬರಿಗೂ ಅಹವಾಲು ಹೇಳಿಕೊಳ್ಳಲು ಅವಕಾಶವನ್ನು ನೀಡಿದ 
ತರುವಾಯ, ಅಂಥ ಅಪೀಲಿನ ಮೇಲೆ ಆದೇಶವನ್ನು ಹೊರಡಿಸತಕ್ಕದ್ದು ಮತ್ತು ಅದು ಅಂತಿಮವಾಗಿರತಕ್ಕದ್ದು. ಸಹಾಯಕ ಆಯುಕ್ತನು ಹೊರಡಿಸಿದ 
ಒಂದು ಪ್ರತಿಯನ್ನು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 


10. ಅಧಿಕಾರ ವ್ಯಾಪ್ತಿಗೆ ಪ್ರತಿಷೇಧ.- (1) ಈ ಅಧಿನಿಯಮದಲ್ಲಿ ಉಪಬಂಧಿಸಿದುದನ್ನು ಹೊರತುಪಡಿಸಿ, ಈ ಅಧಿನಿಯಮದ ಮೂಲಕ 
ಅಥವಾ ಸಕ್ಷಮ ಪ್ರಾಧಿಕಾರ ಅಥವಾ ಸಂದರ್ಭಾನುಸಾರ ಸಹಾಯಕ ಆಯುಕ್ತನು ಇತ್ಯರ್ಥಪಡಿಸಬೇಕೆಂದು, ತೀರ್ಮಾನಿಸಬೇಕೆಂದು ಅಥವಾ 
ವ್ಯವಹರಿಸಬೇಕೆಂದು ಅಗತ್ಯಪಡಿಸುವ ಯಾವುದೇ ಪ್ರಶ್ನೆಯನ್ನು, ಇತ್ಯರ್ಥಪಡಿಸುವ, ತೀರ್ಮಾನಿಸುವ ಅಥವಾ ವ್ಯವಹರಿಸುವ ಅಧಿಕಾರ ವ್ಯಾಪ್ತಿಯು 
ಯಾವುದೇ ಸಿವಿಲ್‌ ನ್ಯಾಯಾಲಯಕ್ಕೆ ಇರತಕ್ಕದ್ದಲ್ಲ. 


3655 


(2) ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಂದು ಬಾಕಿಯಿರುವ ವ್ಯಾಜ್ಯಗಳು ಸಕ್ಷಮ ಪ್ರಾಧಿಕಾರಕ್ಕೆ ವರ್ಗಾವಣೆಯಾಗತಕ್ಕದ್ದು ಮತ್ತು 
5ನೇ ಪ್ರಕರಣದಡಿಯಲ್ಲಿ ಆದರ ಮುಂದೆ ದಾಖಲಿಸಿದ ಅರ್ಜಿಯಾಗಿದ್ದರೆ ಹೇಗೋ ಹಾಗೆ ಅವುಗಳನ್ನು ನಿರ್ಧರಿಸತಕ್ಕದ್ದು. 


11. ತೊಂದರೆಗಳನ್ನು ನಿವಾರಿಸಲು ಅಧಿಕಾರ- ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವ ಸಂಬಂಧದಲ್ಲಿ ಯಾವುದೇ 
ತೊಂದರೆ ಉದ್ಭವಿಸಿದರೆ, ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಾಗಿರದ ಆದೇಶದ ಮೂಲಕ, ತೊಂದರೆಗಳನ್ನು 
ನಿವಾರಿಸಬಹುದು. 


12. ನಿಯಮಗಳ ರಚನಾಧಿಕಾರ.- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಯಾವುದೇ ಅಥವಾ ಎಲ್ಲಾ ಉದ್ದೇಶಗಳನ್ನು 
ಕಾರ್ಯಗತಗೊಳಿಸುವ ಉದ್ದೇಶಗಳಿಗಾಗಿ, ಪೂರ್ವ ಪ್ರಕಟಣೆಯ ತರುವಾಯ, ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 


(2) ಈ ಅಧಿನಿಯಮದ ಅಡಿಯಲ್ಲಿ ಹೊರಡಿಸಲಾದ ಪ್ರತಿಯೊಂದು ನಿಯಮವನ್ನು, ಅದನ್ನು ರಚಿಸಿದ ತರುವಾಯ ಆದಷ್ಟು ಬೇಗನೆ ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ ಅದು ಅಧಿವೇಶನದಲ್ಲಿರುವಾಗ ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ 
ಅಧಿವೇಶನಗಳಲ್ಲಿ ಅಡಕವಾಗಿರಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನ ಅಥವಾ 
ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನವು ಮುಕ್ತಾಯವಾಗುವುದಕ್ಕೆ ಮುಂಚೆ, ರಾಜ್ಯ ವಿಧಾನಮಂಡಲದ ಉಭಯ ಸದನಗಳು 
ನಿಯಮದಲ್ಲಿ ಯಾವುದೇ ಮಾರ್ಪಾಡು ಮಾಡಲು ಒಪ್ಪಿದರೆ, ಅಥವಾ ಆ ನಿಯಮವನ್ನು ರಚಿಸತಕ್ಕದ್ದಲ್ಲವೆಂದು ಒಪ್ಪಿದರೆ ತದನಂತರ ಅಂಥ 
ನಿಯಮವು ಸಂದರ್ಭಾನುಸಾರ ಹಾಗೆ ಮಾರ್ಪಾಟಾದ ರೀತಿಯಲ್ಲಿ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ, 
ಯಾವುದೇ ಅಂಥ ಮಾರ್ಪಾಡು ಅಥವಾ ರದ್ದತಿಯು ಈ ನಿಯಮದ ಅಡಿಯಲ್ಲಿ ಈ ಮುಂಚೆ ಮಾಡಲಾದ ಯಾವುದೇ ಕಾರ್ಯದ ಮಾನ್ಯತೆಗೆ ಬಾಧೆ 
ಉಂಟುಮಾಡತಕ್ಕದ್ದಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಕೆ.ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ. 


ವಿಶೇಷ ಪತ್ರಿಕೆ 


ಭಾಗ - 1೪ | ಖೆ೦ದಚೂರು, ದುರುವಾರ, ಖುಲೈ ೨೬, ೨೦೧೨ (ಶ್ರಾವಣ ೪, ಶಹ ವರ್ಷ ೧೯೩೪) ನಂ. ೫೦೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 06 ಚುರಾಸ 2012, ಬೆ೦ಗಳೂರು, ದಿನಾಂಕ: 26ನೇ ಜುಲೈ, 2012 
ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆ ಭಾಗ-1, ಸಂಖ್ಯೆ: 505, ದಿನಾಂಕ: 24ನೇ ಜುಲೈ 2012ರಲ್ಲಿ ಪ್ರಕಟಿಸಿರುವ ಭಾರತದ ಉಪ 
ರಾಷ್ಟ್ರಪತಿ ಪದಕ್ಕೆ 


ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಹೆಸರುಗಳನ್ನೊಳಗೊಂಡ ನಮೂನೆ 5ರ ಪಟ್ಟಿಗೆ ತಂದಿರುವ ತಿದ್ದುಪಡಿಯನ್ನು (ರ೯೫೩೬೫ ಸಾರ್ವಜನಿಕರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ಶಾಮಯ್ಯ 
ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಿ.ಆ.ಸು.ಇ. (ಚುನಾವಣೆಗಳು). 


3656 


ಚುನಾವಣಾಧಿಕಾರಿಗಳ ಕಾರ್ಯಾಲಯ, 
ಭಾರತದ ಉಪ ರಾಷ್ಟಪತಿ ಚುನಾವಣೆ, 2012 
ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪಟ್ಟಿಗೆ ತಿದ್ದುಪಡಿ (Errata) 
ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆ ಭಾಗ-1, ಸಂಖ್ಯೆ; 505, ದಿನಾಂಕ: 24ನೇ ಜುಲೈ 2012ರಲ್ಲಿ ಪ್ರಕಟಿಸಿರುವ 
ಭಾರತದ ಉಪ ರಾಷ್ಟ್ರಪತಿ ಚುನಾವಣೆ, 2012ರ ಸಂಬಂಧ ನಮೂನೆ 5 ರಲ್ಲಿ ಪ್ರಕಟಿಸಿರುವ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿನ 
“ಅಭ್ಯರ್ಥಿಯ ಹೆಸರು” ಅಂಕಣದಲ್ಲಿ ಕ್ರಮ ಸಂಖ್ಯೆ: 1 ಮತ್ತು 2ರಲ್ಲಿ ಪ್ರಸ್ತಾಪಿಸಿರುವ ಇಬ್ಬರು ಅಭ್ಯರ್ಥಿಗಳ ಹೆಸರುಗಳ ಮುಂದೆ ನಮೂದಿಸಿರುವ 
“ಶ್ರೀ” ಪದವನ್ನು ಕೈಬಿಡತಕ್ಕದ್ದು. 


ವಿ.ಆರ್‌. ರಮೇಶ್‌ 
ಸಹಾಯಕ ಚುನಾವಣಾಧಿಕಾರಿ, 
ಸ್ಥಳ: ನವದೆಹಲಿ ಭಾರತದ ಉಪ ರಾಷ್ಟ್ರಪತಿ ಚುನಾವಣೆ, 2012 
ದಿನಾಂಕ: 24ನೇ ಜುಲೈ, 2012 ಮತ್ತು ಜಂಟಿ ಕಾರ್ಯದರ್ಶಿ, ಲೋಕಸಭಾ ಸಚಿವಾಲಯ. 


PERSONNEL AND ADMINISTRATIVE REFORMS SECRETARIAT 
NOTIFICATION 


೫೦. DPAR 06 CHURASA 2012, Bangalore, DATED 26TH JULY, 2012 


The errata to the list of contesting candidates in Form 5, dated the 23" July, 2012, relating to the election to 
the office of Vice-President of India, published in Karnataka Extra-Ordinary Gazette No. 505, Part-IV, dated: 24th July, 


2012 is hereby published for information of the General Public. 


By Order and in the Name of the Governor of Karnataka, 


T. SHAMAIAH 
Joint Chief Electoral Officer & 
Ex-Officio Joint Secretary to Govt., 
D.P.A.R. (Elections) 


OFFICE OF THE RETURNING OFFICER 
VICE PRESIDENTIAL ELECTION, 2012 
ERRATA TO LIST OF CONTESTING CANDIDATES 


In the list of contesting candidates published in Form 5, dated the 234 July, 2012, relating to the election to 
the office of Vice-President of India, vide Karnataka Extra-Ordinary Gazette No. 505, Part-IV, dated: 248 July, 2012, 


omit the word “Shri” appearing in the column “Name of Candidate” against the names at 51. No. 1 and 2. 


V.R. RAMESH 
Assistant Returning Officer 
Place: New Delhi for the Vice-Presidential Election, 2012 & 
Date: 24th July, 2012 Joint Secretary, Lok Sabha Secretariat. 


3657 


ವಿಶೇಷ ಪತ್ರಿಕೆ 


ಭಾಗ - 1V-A| ಬೆಂಗಳೂರು, ಶುಕ್ರವಾರ, ಜುಲೈ ೨೭, ೨೦೧೨ (ಶ್ರಾವಣ ೫, ಶಕ ವರ್ಷ ೧೯೩೪) ನಂ. ೫೧೧ 


KARNATAKA LEGISLATIVE ASSEMBLY SECRETARIAT 
NOTIFICATION 
No. KLA/LGA/22/Bill/2012, Bangalore, Dated: 27.7.2012 
The following Bill was introduced in Legislative Assembly on 27.7.2012. 


ಕರ್ನಾಟಕ ವಿಧಾನ ಸಭೆ 
ಹದಿಮೂರನೇ ವಿಧಾನ ಸಭೆ 
ಹದಿನಾಲ್ಕನೇ ಅಧಿವೇಶನ 


ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ವಿಧೇಯಕ, 2012 
(2012ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ - 22) 


2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು 
ಮೊತ್ತ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ವಿಧೇಯಕ. 


2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಅಧಿಕ 
ಮೊತ್ತಗಳ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ: 


ಇದು ಭಾರತಗಣರಾಜ್ಯದಅರವತ್ತಮೂರನೇ ವರ್ಷದಲ್ಲಿಕರ್ನಾಟಕರಾಜ್ಯವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮವಾಗಲಿ:- 
1. ಸಂಕ್ಷಿಪ್ತ ಹೆಸರು: ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2012 ಎಂದು ಕರೆಯತಕ್ಕದ್ದು. 


2. ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 2012-13ನೇ ಹಣಕಾಸು ವರ್ಷಕ್ಕಾಗಿ 10770501.38 ಲಕ್ಷ ರೂಪಾಯಿಗಳ ನೀಡಿಕೆ: 
ಅನುಸೂಚಿಯ 2ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2012-13ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ 
ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ (2012ರ... ಕರ್ನಾಟಕ ಅಧಿನಿಯಮ ಸಂಖ್ಯೆ:16ರಲ್ಲಿ ಸಂದಾಯ ಮಾಡಲು 
ಅಧಿಕಾರ ನೀಡಲಾದ 3589808.11 ಲಕ್ಷ ರೂಪಾಯಿಗಳನ್ನು ಒಳಗೊಂಡಂತೆ) ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಒಂದು 
ಲಕ್ಷದ ಏಳು ಸಾವಿರದ ಏಳು ನೂರಾ ಐದು ಕೋಟಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿಗಳಿಗೆ ಮೀರದಷ್ಟು ಮೊಬಲಗನ್ನು ಮಾತ್ರ ಕರ್ನಾಟಕ 


ರಾಜ್ಯ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡತಕ್ಕದ್ದು, 


3. ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 
ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 


ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 
ಅನುಸೂಚಿ 
(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 
(ಲಕ್ಷಗಳಲ್ಲಿ) 























ಮೀರದ ಮೊಬಲಗು 
ಬೇಡಿಕೆ 
ಸೇವೆಗಳು ಮತ್ತು ಉದ್ದೇಶಗಳು ವಿಧಾನಸಭೆಯಿಂದ ಸಂಚಿತ ಒಟ್ಟು 
ಸಂಖ್ಯೆ 5 ನಿಧಿಯಿಂದ > 
ಪುರಸ್ಥತವಾದುದನ್ನು |__ 
) ಪ್ರಭೃತವಾದುದನ್ನು 
1 2 3 4 5 
01 ಕೃಷಿ ಮತ್ತು ತೋಟಗಾರಿಕೆ ರಾಜಸ್ವ 3,97,149.73 26.89 3,97,176.62 
ಬಂಡವಾಳ 12,425.00 ನ 12,425.00 
02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ರಾಜಸ್ವ 1,07,701.16 10.00 1,07,711.16 
ಬಂಡವಾಳ 16,330.00 ಸ 16,330.00 


























3658 

















































































































ಮೀರದ ಮೊಬಲಗು 
Fs ಸೇವೆಗಳು ಮತ್ತು ಉದ್ದೇಶಗಳು ವಾಯಿದೆ ನ ಒಟ್ಟು 
ಪುರಸ್ಕೃತವಾದುದನ್ನು ಪ್ರಭೃತವಾದುದನ್ನು 

1 2 3 4 5 
03 | ಆರ್ಥಿಕ ರಾಜಸ್ನ 1172,557.72 34.96 11.72.592.68 
ಬಂಡವಾಳ 447.00 447.00 
04 | ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ | ರಾಜಸ್ಥ 48,603.47 13,785.75 62,389.22 
ಬಂಡವಾಳ 900.00 900.00 
05 | ಒಳಾಡಳಿತ ಮತ್ತು ಸಾರಿಗೆ ರಾಜಸ್ನ 3,35,513.13 3,35,513.13 
ಬಂಡವಾಳ 29,891.81 29,891.81 
06 | ಮೂಲಭೂತ ಸೌಕರ್ಯ ಅಭಿವೃದ್ಧಿ ರಾಜಸ್ನ 1,855.00 1855.00 
ಬಂಡವಾಳ 66,900.00 66.900.00 
07 | ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜಸ್ನ 4.73,206.75 1,800.00 4,75,006.75 
ಡ್ಯ ಬಂಡವಾಳ 2.19.16100 2.19.16100 
08 | ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ರಾಜಸ್ನ 79,973.66 40,015.18 1.19,988.84 
ಬಂಡವಾಳ 2.060.00 2.060.00 
09 | ಸಹಕಾರ ರಾಜಸ್ನ 56,491.79 56,491.79 
ಬಂಡವಾಳ 13,002.21 13,002.21 
10 | ಸಮಾಜ ಕಲ್ಯಾಣ ರಾಜಸ್ನ 3,51,781.86 3,51,781.86 
ಬಂಡವಾಳ 47,495.62 47,495.62 
11 | ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜಸ್ನ 2.79,453.57 2.79,453.57 
ಬಂಡವಾಳ 12,099.00 12,099.00 
12 | ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ | ರಾಜಸ್ನ 29,435.11 29,435.11 
ಸೇವಗಳು ಬಂಡವಾಳ 20,801.21 20.801.21 
13 ಆಹಾರ ಮತ್ತು ನಾಗರೀಕ ಸರಬರಾಜು ರಾಜಸ್ತ 99,300.85 2.81 99,303.66 
ಬಂಡವಾಳ 235.00 235.00 
14 | ಕಂದಾಯ ರಾಜಸ್ನ 3,20,787.33 3,000.00 3,23,787.33 
ಬಂಡವಾಳ 13104 13104 
15 | ಮಾಹಿತಿ ತಂತ್ರಜ್ಞಾನ ರಾಜಸ್ನ 10,713.12 10,713.12 
ಬಂಡವಾಳ 1,947.00 1947.00 
16 |ವಸತಿ ರಾಜಸ್ನ 1.48,787.83 1.48,787.83 
ಬಂಡವಾಳ 667.79 667.79 
17 | ಶಿಕ್ಷಣ ರಾಜಸ್ನ 14,86,03122 14,86,03122 
ಬಂಡವಾಳ 31,387.30 31,387.30 























3659 




























































































ಮೀರದ ಮೊಬಲಗು 
Fs ಸೇವೆಗಳು ಮತ್ತು ಉದ್ದೇಶಗಳು ವಾಯಿದೆ ನ ಒಟ್ಟು 
ಪುರಸ್ಕೃತವಾದುದನ್ನು ಪಭ್ದತವಾದುದನು 
ಪ್ರಣ ಇ 

1 2 3 4 5 
18 ವಾಣಿಜ್ಯ ಮತ್ತು ಕೈಗಾರಿಕೆ ರಾಜಸ್ತ 1,26,936.95 1,26,936.95 
ಬಂಡವಾಳ 25,846.67 25,846.67 
19 ನಗರಾಭಿವೃದ್ಧಿ ರಾಜಸ್ತ 6,21,317.40 6,21,317.40 
ಬಂಡವಾಳ 1,56,282.00 1,56,282.00 
20 ಲೋಕೋಪಯೋಗಿ ರಾಜಸ್ತ 1,94,931.23 1,94,931.23 
ಬಂಡವಾಳ 3,30,010.97 3,30,010.97 
21 ಜಲಸಂಪನ್ಮೂಲ ರಾಜಸ್ತ 98,243.45 98,243.45 
ಬಂಡವಾಳ 6,38,857.48 6,38,857.48 
22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜಸ್ನ 3,94,950.21 3,94,950.21 
ಬಂಡವಾಳ 38,197.00 38,197.00 
23 ಕಾರ್ಮಿಕ ರಾಜಸ್ನ 53,658.97 53,658.97 
ಬಂಡವಾಳ 2,200.00 2,200.00 
24 ಇಂಧನ ರಾಜಸ್ತ 5,11,551.05 425.00 5,11,976.05 
ಬಂಡವಾಳ 1,72,963.25 1,72,963.25 
25 ಕನ್ನಡ ಮತ್ತು ಸಂಸ್ಕೃತಿ ರಾಜಸ್ತ 27,258.69 27,258.69 
ಬಂಡವಾಳ 1,550.00 1,550.00 
26 ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ರಾಜಸ್ನ 22,267.93 22,267.93 
ತಂತ್ರಜ್ಞಾನ ಬಂಡವಾಳ 43,420.00 43,420.00 
27 ಕಾನೂನು ರಾಜಸ್ತ 45,978.08 45,978.08 

ಬಂಡವಾಳ 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಾಜಸ್ತ 12,457.66 289.52 12,747.18 
ರಚನೆ 

29 ಯಣ ಮೇಲುಸ್ತುವಾರಿ ರಾಜಸ್ನ 7,50,000.00 7,50,000.00 
ಬಂಡವಾಳ 5,67,008.00 5,67,008.00 
ಜುಮ್ಲಾ 9,394,103.27 1,376,398.11 10,770,501.38 




















3660 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
2012-13ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ರಾಜ್ಯದ ಸಂಚಿತ 
ನಿಧಿಯೊಳಗಿನಿಂದ ವಿನಿಯೋಗಿಸಲು ಭಾರತ ಸಂವಿಧಾನದ 204ನೇ ಅನುಚ್ಛೇದದ ಉಪಬಂಧಗಳಿಗನುಸಾರವಾಗಿ ಈ ವಿಧೇಯಕವನ್ನು 
ಮಂಡಿಸಲಾಗಿದೆ. 


ಜಗದೀಶ್‌ ಶೆಟ್ಟರ್‌ 
ಮುಖ್ಯಮಂತ್ರಿಗಳು ಹಾಗೂ 
ಹಣಕಾಸು ಸಚಿವರು 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


KARNATAKA LEGISLATIVE ASSEMBLY 
THIRTEENTH LEGISLATIVE ASSEMBLY 
FOURTEENTH SESSION 


THE KARNATAKA APPROPRIATION (No. 2) BILL, 2012 
(L.A. Bill No. 22 of 2012) 


A Bill to authorize payment and appropriation of certain sums from and out of the Consolidated Fund of the 


State of Karnataka for the Services of the Financial year 2012-13. 


Whereas it is expedient to authorize payment and appropriation of certain sums from and out of the 


Consolidated fund of the State for the services of the Financial year 2012-13. 


Be it enacted by the Karnataka State Legislature in the Sixty third Year of the Republic of India as follows :- 
1. Short Title : This Act may be called the Karnataka Appropriation (No. 2) Act, 2012 


2. Issue of Rupees 10770501.38 Lakhs out of the Consolidated Fund of the State of Karnataka for the 
Financial year 2012-13: From and out of the Consolidated fund of the State of Karnataka, there may be paid and 
applied sums not exceeding those specified in column 5 of the Schedule amounting in the aggregate to the sum of 
One lakh seven thousand seven hundred five crores one lakh thirtyeight thousand Rupees only (inclusive of the 
amount of Rupees 3589808.11 lakhs authorized to be paid in Karnataka Act No.16 of 2012) towards defrying the 
several charges which will come in the course of payment during the financial year 2012-13 in respect of the services 


specified in column 2 of the schedule. 


3. Appropriation :- The sums authorized to be paid and applied from and outof the Consolidated Fund 
of the State by this Act shall be appropriated for the services and purposes expressed in the Schedule in relation 


to the said year. 























SCHEDULE 
(See Sections 2 and 3) 
(₹. in Lakhs) 
Sums not exceeding 
Demand Service & Purpose voted by the Charged on the Total 
No. Legislative consolidated 
Assembly Fund 
1 2 3 4 5 

01 Agriculture & Horticulture Revenue 3,97,149.73 26.89 3,97,176.62 

Capital 12,425.00 ಮ 12,425.00 
02 Animal Husbandry and Fisheries | Revenue 1,07,701.16 10.00 1,07,711.16 

Capital 16,330.00 ಸ 16,330.00 


























3661 























































































































Sums not exceeding 
Demand Service & Purpose voted by the Charged on the Total 
No. Legislative consolidated. 
Assembly Fund 
1 2 3 4 5 
03 Finance Revenue 11,72,557.72 34.96 11,72,592.68 
Capital 447.00 447.00 
04 Department of Personnel and Revenue 48,603.47 13,785.75 62,389.22 
Administrative Reforms 
Capital 900.00 900.00 
05 Home & Transport Revenue 3,35,513.13 3,35,513.13 
Capital 29,891.81 29,891.81 
06 Infrastructure Development Revenue 1,855.00 1,855.00 
Capital 66,900.00 66,900.00 
07 Rural Development and Revenue 4,73,206.75 1,800.00 4,75,006.75 
Panchayath Raj 
Capital 2,19,161.00 2,19,161.00 
08 Forest, Ecology and Environment | Revenue 79,973.66 40,015.18 1,19,988.84 
Capital 2,060.00 2,060.00 
09 Co - operation Revenue 56,491.79 56,491.79 
Capital 13,002.21 13,002.21 
10 Social Welfare Revenue 3,51,781.86 3,51,781.86 
Capital 47,495.62 47,495.62 
11 Women and Child Development Revenue 2,79,453.57 2,79,453.57 
Capital 12,099.00 12,099.00 
12. Information, Tourism and Youth Revenue 29,435.11 29,435.11 
Services 
Capital 20,801.21 20,801.21 
13 Food and Civil Supplies Revenue 99,300.85 2.81 99,303.66 
Capital 235.00 235.00 
14 Revenue Revenue 3,20,787.33 3,000.00 3,23,787.33 
Capital 131.04 131.04 
15 Information Technology Revenue 10,713.12 10,713.12 
Capital 1,947.00 1,947.00 
16 Housing Revenue 1,48,787.83 1,48,787.83 
Capital 667.79 667.79 
17 Education Revenue 14,86,031.22 14,86,031.22 
Capital 31,387.30 31,387.30 
18 Commerce and Industries Revenue 1,26,936.95 1,26,936.95 
Capital 25,846.67 25,846.67 























3662 



















































































Sums not exceeding 
Demand Service & Purpose voted by the Charged on the Total 
No. Legislative consolidated 
Assembly Fund 
1 2 3 4 5 
19 Urban Development Revenue 6,21,317.40 6,21,317.40 
Capital 1,56,282.00 1,56,282.00 
20 Public Works Revenue 1,94,931.23 1,94,931.23 
Capital 3,30,010.97 3,30,010.97 
21 Water Resources Revenue 98,243.45 98,243.45 
Capital 6,38,857.48 6,38,857.48 
22 Health and Family Welfare Revenue 3,94,950.21 3,94,950.21 
Capital 38,197.00 38,197.00 
23 Labour Revenue 53,658.97 53,658.97 
Capital 2,200.00 2,200.00 
24 Energy Revenue 5,11,551.05 425.00 5,11,976.05 
Capital 1,72,963.25 1,72,963.25 
25 Kannada and Culture Revenue 27,258.69 27,258.69 
Capital 1,550.00 1,550.00 
26 Planning, Statistics, Science and Revenue 22,267.93 22,267.93 
Technology Capital 43,420.00 43,420.00 
27 Law Revenue 45,978.08 45,978.08 
Capital 
28 Parliamentary Affairs and Revenue 12,457.66 289.52 12,747.18 
Legislation 

29 Debt Servicing Revenue 7,50,000.00 7,50,000.00 
Capital 5,67,008.00 5,67,008.00 
TOTAL 9,394,103.27 1,376,398.11 10,770,501.38 























STATEMENT OF OBJECTS AND REASONS 


This Bill is introduced in pursuance of the provisions of Article 204 of the Constitution of India to provide 
for the appropriation out of the Consolidated Fund of the State towards defraying the several charges which will 


come in course of payment during the part of the Financial Year 2012-13. 


JAGADISH SHETTAR 
Chief Minister and 
Minister for Finance 


P. OMPRAKASHA 
Secretary 
Karnataka Legislative Assembly 


3663 


ವಿಶೇಷ ಪತ್ರಿಕೆ 


ಭಾಗ - 1೪-&| ಖೆಂಗಜೂರು, ಶುಕ್ರವಾರ, ಜುಲೈ ೨೭, ೨೦೧೨ (ಶ್ರಾವಣ ೫, ಪತ ವರ್ಷ ೧೯೩೪) ನಂ. ಕೀ೧೨ 


KARNATAKA LEGISLATIVE ASSEMBLY SECRETARIAT 


NOTIFICATION 
No. KLA/LGA/23/Bill/2012, Bangalore, Dated: 27.7.2012 


The following Bill was introduced in Legislative Assembly on 27.7.2012. 


ಕರ್ನಾಟಕ ವಿಧಾನ ಸಭೆ 
ಹದಿಮೂರನೇ ವಿಧಾನ ಸಭೆ 
ಹದಿನಾಲ್ಕನೇ ಅಧಿವೇಶನ 


ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ವಿಧೇಯಕ, 2012 
(2012ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ - 23) 


2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಅಧಿಕ 
ಮೊತ್ತಗಳ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ವಿಧೇಯಕ. 


2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಅಧಿಕ ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ಕವಾಗಿರುವುದರಿಂದ: 


ಇದು ಭಾರತಗಣರಾಜ್ಯದಅರವತ್ತ ಮೂರನೇ ವರ್ಷದಲ್ಲಿಕರ್ನಾಟಕರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮಿತವಾಗಲಿ:- 
1. ಸಂಕ್ಷಿಪ್ತ ಹೆಸರು: ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2012 ಎಂದು ಕರೆಯತಕ್ಕದ್ದು. 


2. ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 2012-13ನೇ ಹಣಕಾಸು ವರ್ಷಕ್ಕಾಗಿ 367019.86 ಲಕ್ಷ ರೂಪಾಯಿಗಳ ನೀಡಿಕೆ: 
ಅನುಸೂಚಿಯ 2ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2012-13ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ 
ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಮೂರು ಸಾವಿರದ ಆರು 
ನೂರ ಎಪ್ಪತ್ತು ಕೋಟಿ ಹತ್ತೊಂಭತ್ತು ಲಕ್ಷದ ಎಂಭತ್ತಾರು ಸಾವಿರ ರೂಪಾಯಿಗಳು ಮೀರದಷ್ಟು ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ ಮತ್ತು 


ಅದರೊಳಗಿಂದ ಸಂದಾಯ ಮಾಡತಕ್ಕದ್ದು ಮತ್ತು ಉಪಯೋಗಿಸತಕ್ಕದ್ದು. 


3. ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 
ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 
ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 


ಅನುಸೂಚಿ 


(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 
(ಇ. ಲಕ್ಷಗಳಲ್ಲಿ) 




















ಮೀರದ ಮೊಬಲಗು 
ಬೇಡಿಕೆ ಸ 
ಸೇವೆಗಳು ಮತ್ತು ಉದ್ದೇಶಗಳು ವಿಧಾನಸಭೆಯಿಂದ ಸಂಚಿತ ಒಟ್ಟು 
ಸಂಖೆ ಇ ಸರು ನಿಧಿಯಿಂದ 
ಶಿ ಪುರಸ್ಪತವಾದುದನು 
ಕ ೩. | ಪ್ರಭೃತವಾದುದನ್ನು 
1 2 3 4 5 
01 ಕೃಷಿ ಮತ್ತು ತೋಟಗಾರಿಕೆ ರಾಜಸ್ವ 0.12 51.28 51.40 
02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ರಾಜಸ್ವ 7,200.00 4 7,200.00 
ಬಂಡವಾಳ 1,500.00 ಕ 1,500.00 


























3664 


































































































ಮೀರದ ಮೊಬಲಗು 
ಬೇಡಿಕೆ ಸ 
ಸೇವೆಗಳು ಮತು ಉದೇಶಗಳು ವಿಧಾನಸಭೆಯಿಂದ ಸಂಚಿತ ಒಟ್ಟು 
ಸಂಖ್ಯೆ ಇ ಸರು ನಿಧಿಯಿಂದ ಜಿ 
ಪುರಸ್ಕೃತವಾದುದನ್ನು PRES 
ಪ್ರಭೃತವಾ ಚ 
1 2 3 4 5 
03 ಆರ್ಥಿಕ ರಾಜಸ್ವ 2,221.48 1,135.10 3,356.58 
ಬಂಡವಾಳ 220.68 220.68 
04 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾಜಸ್ವ 10,510.00 30.00 10,540.00 
05 ಒಳಾಡಳಿತ ಮತ್ತು ಸಾರಿಗೆ ರಾಜಸ 1,052.00 1,052.00 
ಬಂಡವಾಳ 380.00 380.00 
06 ಮೂಲಭೂತ ಸೌಕರ್ಯ ಅಭಿವೃದ್ಧಿ ರಾಜಸ 60.00 60.00 
07 ಗ್ರಾಮೀಣ ಅಭಿವೃದ್ದಿ ಮತ್ತು ಪಂಚಾಯತಿ ರಾಜ್‌ | ರಾಜಸ್ಟ 10,759.64 10,759.64 
ಬಂಡವಾಳ 45,000.00 45,000.00 
08 ಅರಣ್ಯ, ಜೀವಿಶಾಸ ಮತು ಪರಿಸರ ರಾಜಸ 680.02 680.02 
ಮೆ ದಂ 
ಬಂಡವಾಳ 0.01 0.01 
09 ಸಹಕಾರ ರಾಜಸ 11,297.00 11,297.00 
ಬಂಡವಾಳ 400.00 400.00 
10 ಸಮಾಜ ಕಲ್ಯಾಣ ರಾಜಸ್ತ 6,499.92 6,499.92 
11 | ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜಸ್ವ 25,890.79 25,890.79 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ರಾಜಸ್ತ 400.00 400.00 
ಸೇವೆಗಳು 
ಬಂಡವಾಳ 1,359.00 1,359.00 
13 ಆಹಾರ ಮತ್ತು ನಾಗರೀಕ ಸರಬರಾಜು ರಾಜಸ್ವ 10.52 10.52 
14 ಕಂದಾಯ ರಾಜಸ್ತ 80,918.83 80,918.83 
15 ಮಾಹಿತಿ ತಂತ್ರಜ್ಞಾನ ರಾಜಸ 1,050.00 1,050.00 
17 ಶಿಕ್ಷಣ ರಾಜಸ್ತ 12,315.11 12,315.11 
ಬಂಡವಾಳ 20,200.00 20,200.00 
18 ವಾಣಿಜ್ಯ ಮತ್ತು ಕೈಗಾರಿಕೆ ರಾಜಸ 4,193.64 4,193.64 
ಬಂಡವಾಳ 5,052.34 5,052.34 
19 ನಗರಾಭಿವೃದ್ಧಿ ರಾಜಸ್ವ 5,599.27 5,599.27 
20 ಲೋಕೋಪಯೋಗಿ ರಾಜಸ್ತ 6,000.00 6,000.00 
ಬಂಡವಾಳ 82,855.00 82,855.00 























3665 












































ಮೀರದ ಮೊಬಲಗು 
ಬೇಡಿಕೆ ಸ 
ಸೇವೆಗಳು ಮತು ಉದೇಶಗಳು ವಿಧಾನಸಭೆಯಿಂದ ಸಂಚಿತ ಒಟ್ಟು 
ಸಂಖ್ಯೆ ಇ ಸರು ನಿಧಿಯಿಂದ ಜಿ 
ಪುರಸ್ಕೃತವಾದುದನ್ನು PRES 
ಪ್ರಭೃತವಾ ಚ 
1 2 3 4 5 
21 ಜಲಸಂಪನ್ಮೂಲ ರಾಜಸ್ವ 30.00 ನಂ 30.00 
ಬಂಡವಾಳ 16,974.07 Re 16,974.07 
22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜಸ್ವ 780.04 ಸ 780.04 
23 ಕಾರ್ಮಿಕ ರಾಜಸ್ವ 369.00 ಸ 369.00 
24 ಇಂಧನ ರಾಜಸ್ವ 25.00 1 25.00 
26 ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ | ಬಂಡವಾಳ 4,000.00 ಸ 4,000.00 
ರಾಜಸ್ವ 1,87,862.38 1,216.38 1,89,078.76 
ಮೊತ್ತ 
ಬಂಡವಾಳ 1,77,941.10 dM 1,77,941.10 
ಒಟ್ಟು ಮೊತ್ತ 3,65,803.48 1,216.38 3,67,019.86 























ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


2012-13ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ರಾಜ್ಯದ 
ಸಂಚಿತ ನಿಧಿಯೊಳಗಿನಿಂದ ವಿನಿಯೋಗಿಸಲು ಭಾರತ ಸಂವಿಧಾನದ 205ನೇ (॥(ಎ) ಅನುಚ್ಛೇದದ ಉಪಬಂಧಗಳಿಗನುಸಾರವಾಗಿ ಈ 


ವಿಧೇಯಕವನ್ನು ಮಂಡಿಸಲಾಗಿದೆ. 
ಜಗದೀಶ್‌ ಶೆಟ್ಟರ್‌ 
ಊ 


ಮುಖ್ಯಮಂತ್ರಿಗಳು ಹಾಗೂ 
ಹಣಕಾಸು ಸಚಿವರು 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


KARNATAKA LEGISLATIVE ASSEMBLY 
THIRTEENTH LEGISLATIVE ASSEMBLY 


FOURTEENTH SESSION 
THE KARNATAKA APPROPRIATION (No. 3) BILL, 2012 


(L.A. Bill No. 23 of 2012) 


A Bill to authorize payment and appropriation of certain further sums from and out of the Consolidated 


Fund of the State of Karnataka for the Services of the Financial year 2012-13. 


Whereas it is expedient to authorize payment and appropriation of certain further sums from and out of the 


Consolidated fund of the State for the services of the Financial year 2012-13. 
Be it enacted by the Karnataka State Legislature in the Sixty Third Year of the Republic of India as follows :- 
1. Short Title : This Act may be called the Karnataka Appropriation (No.3) Act, 2012. 


2. Issue of Rupees 367019.86 Lakhs out of the Consolidated Fund of the State of Karnataka for the 
Financial year 2012-13: From and out of the Consolidated Fund of the State of Karnataka, there may be paid and 


applied sums not exceeding those specified in column 5 of the Schedule amounting in the aggregate to the sum of 


3666 


Rupees Three Thousand Six Hundred Seventy Crores Nineteen lakhs and Eighty Six Thousand towards defraying 


the several charges which will come in the course of payment during the Financial Year 2012-13 in respect of the 


services specified in column 2 of the schedule. 


3. Appropriation:- The sums authorized to be paid and applied from and outof the Consolidated Fund of 


the State by this Act shall be appropriated for the services and purposes expressed in the Schedule in relation to the 






















































































said year. 
SCHEDULE 
(See Sections 2 and 3) 
(₹. in Lakhs) 
Sums not exceeding 
Demand d bv th Charged on 
Service & Purpose voted by the the Total 
No. Legislative ತ 
Assembly consolidated 
Fund 
1 2 3 4 5 
01 Agriculture and Horticulture Revenue 0.12 51.28 51.40 
02 Animal Husbandry and Fisheries Revenue 7,200.00 7,200.00 
Capital 1,500.00 1,500.00 
03 Finance Revenue 2,221.48 1,135.10 3,356.58 
Capital 220.68 220.68 
04 Department of Personnel and Revenue 10,510.00 30.00 10,540.00 
Administrative Reforms 
05 Home and Transport Revenue 1,052.00 1,052.00 
Capital 380.00 380.00 
06 Infrastructure Development Revenue 60.00 60.00 
07 Rural Development and Revenue 10,759.64 10,759.64 
Panchayath Raj - 
Capital 45,000.00 45,000.00 
08 Forest, Ecology and Environment Revenue 680.02 680.02 
Capital 0.01 0.01 
09 Co - operation Revenue 11,297.00 11,297.00 
Capital 400.00 400.00 
10 Social Welfare Revenue 6,499.92 6,499.92 
11 Women and Child Development Revenue 25,890.79 25,890.79 
12 Information, Tourism and Youth Revenue 400.00 400.00 
Services 
Capital 1,359.00 1,359.00 
13 Food and Civil Supplies Revenue 10.52 10.52 
14 Revenue Revenue 80,918.83 80,918.83 
15 Information Technology Revenue 1,050.00 1,050.00 
17 Education Revenue 12,315.11 12,315.11 


























3661 













































































Sums not exceeding 
Charged on 
Demand Service & Purpose voted by the the Total 
No. Legislative ತ 
Assembly consolidated 
Fund 
1 2 3 4 5 
Capital 20,200.00 20,200.00 
18 Commerce and Industries Revenue 4,193.64 4,193.64 
Capital 5,052.34 5,052.34 
19 Urban Development Revenue 5,599.27 5,599.27 
20 Public Works Revenue 6,000.00 6,000.00 
Capital 82,855.00 82,855.00 
21 Water Resources Revenue 30.00 30.00 
Capital 16,974.07 16,974.07 
22 Health and Family Welfare Revenue 780.04 780.04 
23 Labour Revenue 369.00 369.00 
24 Energy Revenue 25.00 25.00 
26 Planning, Statistics, Science and Capital 4,000.00 4,000.00 
Technology 
Revenue 1,87,862.38 1,216.38 1,89,078.76 
TOTAL 

Capital 1,77,941.10 1,77,941.10 
GRAND TOTAL 3,65,803.48 1,216.38 3,67,019.86 








STATEMENT OF OBJECTS AND REASONS 
This Bill is introduced in pursuance of the provisions of Article 205(1)(a) of the Constitution of India to 
provide for the appropriation out of the Consolidated Fund of the State towards defraying the several charges which 


will come in course of payment during the part of the Financial Year 2012-13. 


JAGADISH SHETTAR 
Chief Minister and 
Minister for Finance 


P. OMPRAKASHA 
Secretary 
Karnataka Legislative Assembly 


ವಿಶೇಷ ಪತ್ರಿಕೆ 


ಭಾಗ -1V-A| ಬೆಂಗಳೂರು, ಶುಕ್ರವಾರ, ಜುಲೈ ೨೭, ೨೦೧೨ (ಶ್ರಾವಣ ೫, ಪಕ ವರ್ಷ ೧೯೩೪) ನಂ. ಕೀ೧೩ 


KARNATAKA LEGISLATIVE ASSEMBLY SECRETARIAT 
NOTIFICATION 


No. KLA/LGA/28/Bill/2012, Bangalore, Dated: 27.7.2012 


The following Bill was introduced in Legislative Assembly on 27.7.2012. 


3668 


ಕರ್ನಾಟಕ ವಿಧಾನ ಸಭೆ 
ಹದಿಮೂರನೇ ವಿಧಾನ ಸಭೆ 
ಹದಿನಾಲ್ಕನೇ ಅಧಿವೇಶನ 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) ವಿಧೇಯಕ, 2012 


(2012ರ ವಿಧಾನ ಸಭೆಯ ವಿಧೇಯಕ ಸಂಖ್ಯೆ 28) 


ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ವಿಧೇಯಕ. 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ನ್ನು (2004ರ ಕರ್ನಾಟಕ 
ಅಧಿನಿಯಮ 32) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


ಇದು ಭಾರತ ಗಣರಾಜ್ಯದ ಅರವತ್ಮೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು:- 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) 
ಅಧಿನಿಯಮ, 2012 ಎಂದು ಕರೆಯತಕ್ಕದ್ದು. 


(2) ಇದು 2012ರ ಆಗಸ್ಟ್‌ ಒಂದನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. 4ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ರ (2004ರ ಕರ್ನಾಟಕ ಅಧಿನಿಯಮ 32) (ಇಲ್ಲಿ 


೧ 


ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 4ನೇ ಪ್ರಕರಣದ (1ನೇ ಉಪಪ್ರಕರಣದಲ್ಲಿ,- 


() (ಎ) ಖಂಡದ (೪ ನೇ ಉಪಖಂಡದಲ್ಲಿ “ಶೇಕಡಾ ಐದರ” ಎಂಬ ಪದಗಳಿಗೆ “ಶೇಕಡಾ ಐದೂವರೆಯ ದರದಲ್ಲಿ ” ಎಂಬ 
ಪದಗಳನ್ನು ಪ್ರತಿಯೋಜಿಸತಕ್ಕದ್ದು; ಮತ್ತು 


(1 (ಬಿ) ಖಂಡದ (ನೇ ಉಪಖಂಡದಲ್ಲಿ “ಶೇಕಡಾ ಹದಿನಾಲ್ಕರ ದರದಲ್ಲಿ” ಎಂಬ ಪದಗಳಿಗೆ “ಶೇಕಡಾ ಹದಿನಾಲ್ಕೂವರೆಯ ದರದಲ್ಲಿ” 
ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


2. ಆರನೇ ಅನುಸೂಚಿಯ ತಿದ್ದುಪಡಿ.- ಮೂಲ ಅಧಿನಿಯಮದ ಆರನೇ ಅನುಸೂಚಿಯ 3ನೇ ಅಂಕಣದಲ್ಲಿ,- 


1 1 ರಿಂದ 11 ಮತ್ತು 13 ರಿಂದ 22ರವರೆಗಿನ ಕ್ರಮ ಸಂಖ್ಯೆಗಳಿಗೆ ಸಂಬಂಧಿಸಿದ ನಮೂದುಗಳಲ್ಲಿ, “ಶೇಕಡಾ ಐದು” ಎಂಬ ಪದಗಳು 
ಬರುವ ಕಡೆಗಳಲ್ಲೆಲ್ಲಾ “ಶೇಕಡಾ ಐದೂವರೆ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು; ಮತ್ತು 


(0) 23ನೇ ಕಮ ಸಂಖ್ಯೆಗೆ ಸಂಬಂಧಿಸಿದ ನಮೂದುಗಳಲ್ಲಿ, “ಶೇಕಡಾ ಹದಿನಾಲ್ಕು” ಎಂಬ ಪದಗಳಿಗೆ “ಶೇಕಡಾ ಹದಿನಾಲ್ಕೂವರೆ 3 
ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 
ಹೆಚ್ಚುವರಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಕೆಲವು ಸರಕುಗಳ ಸಂಬಂಧದಲ್ಲಿ ತೆರಿಗೆಯ ದರವನ್ನು ಹೆಚ್ಚಿಸುವುದಕ್ಕಾಗಿ ಕರ್ನಾಟಕ 
ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ನ್ನು ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 
ಆದ್ದರಿಂದ ಈ ವಿಧೇಯಕ. 


ಆರ್ಥಿಕ ಜ್ಞಾಪನಾ ಪತ್ರ 


ಪ್ರಸ್ತಾವಿತ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಎ ಪಂ 


ಜಗದೀಶ ಶೆಟ್ಟರ 
ಮುಖ್ಯಮಂತ್ರಿಗಳು 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಸಭೆ 


4. ತೆರಿಗೆ ಬದ್ಧತೆ ಮತ್ತು ಅದರ ದರಗಳು.- (1) 22 ಮತ್ತು 24ನೇ ಪ್ರಕರಣಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ನೋ೦ದಾಯಿತನಾದ ಅಥವಾ 


3669 


ಅನುಬಂಧ 


ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ರ (2004ರ ಕರ್ನಾಟಕ ಅಧಿನಿಯಮ 32) 


ಉದ್ಧತ ಭಾಗ 


XX XX XX 


ನೋಂದಾಯಿತನಾಗಲು ಅಗತ್ಯಪಡಿಸಲಾದ ಪ್ರತಿಯೊಬ್ಬ ವ್ಯಾಪಾರಿಯು ತನ್ನ ತೆರಿಗೆಗೆ ಗುರಿಯಾಗತಕ್ಕ ವಹಿವಾಟಿನ ಮೇಲೆ, 


(ಎ) ಈ ಮುಂದಿನಂತೆ ಎಂದರೆ,- 


() ಎರಡನೇ ಅನುಸೂಚಿಯಲ್ಲಿ ನಮೂದಿಸಿದ ಸರಕುಗಳ ಸಂಬಂಧದಲ್ಲಿ ಶೇಕಡಾ ಒಂದರ ದರದಲ್ಲಿ, 


(1) 


ಮತು; 


0. 


ಮೂರನೇ ಅನುಸೂಚಿಯಲ್ಲಿ ನಮೂದಿಸಿದ ಸರಕುಗಳ ಸಂಬಂಧದಲ್ಲಿ ಶೇಕಡಾ ಐದರ ದರದಲ್ಲಿ, 


(i) ನಾಲ್ಕನೇ ಅನುಸೂಚಿಯಲ್ಲಿ ನಮೂದಿಸಿದ ಸರಕುಗಳ ಸಂಬಂಧದಲ್ಲಿ ಶೇಕಡಾ ಇಪ್ಪತ್ತರ ದರದಲ್ಲಿ 


(ಬಿ) ಈ ಮುಂದಿನವುಗಳ ಸಂಬಂಧದಲ್ಲಿ, ಎಂದರೆ:- 


1) ಕೇಂದ್ರ ಮಾರಾಟ ತೆರಿಗೆ ಅಧಿನಿಯಮ, 1956ರ (1956ರ ಕೇಂದ್ರ ಅಧಿನಿಯಮ 74) 14ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದಂತೆ 
ಘೋಷಿಸಲಾದ ಸರಕುಗಳ ಸಂಬಂಧದಲ್ಲಿ ಸದರಿ ಅಧಿನಿಯಮದ 15ನೇ ಪ್ರಕರಣದ ಅಡಿಯಲ್ಲಿ ಅಂಥ ಸರಕುಗಳಿಗೆ ನಿರ್ದಿಷ್ಟಪಡಿಸಿದ ಗರಿಷ್ಠ ದರದಲ್ಲಿ; 


(i) ಸಿಗರೇಟುಗಳು, ಸಿಗಾರ್‌ಗಳು, ಗುಟ್ಕಾ ಮತ್ತು ಇತರ ತಂಬಾಕು ತಯಾರಿಕೆಗಳ ಸಂಬಂಧದಲ್ಲಿ ಶೇಕಡಾ ಹದಿನೈದರ ದರದಲ್ಲಿ; 


(i) ಇತರ ಸರಕುಗಳ ಸಂಬಂಧದಲ್ಲಿ ಶೇಕಡಾ ಹದಿನಾಲ್ಕರ ದರದಲ್ಲಿ, 


XX XX XX 


ಆರನೇ ಅನುಸೂಚಿ 





ಪ್ರಕರಣ 4(1) 





























ಮೂರನೇ ಅನುಸೂಚಿಯಲ್ಲಿನ 20ನೇ ಕ್ರಮ ಸಂಖ್ಯೆಯಲ್ಲಿ ನಿರ್ದಿಷ್ಟಪಡಿಸಿದ ಬಂಡವಾಳ ಸರಕುಗಳ 


ನಿರ್ಮಾಣ ಅಥವಾ ಸರಬರಾಜು ಮತ್ತು ಸ್ಥಾಪನೆ 





(ಸಿ) ಕ್ರಮ ಕಾಮಗಾರಿಗಳ ಕರಾರಿನ ವಿವರಣೆ ತೆರಿಗೆಯ ದರ 
ಸಂಖ್ಯೆ 
1 2 3 
1 ಸರಕುಗಳ ಬಾಟ್ಲಿಂಗ್‌, ಕ್ಯಾನಿಂಗ್‌ ಮತ್ತು ಪ್ಯಾಕಿಂಗ್‌ ಶೇಕಡಾ ಐದು 
2 ಬಟ್ಟೆಗಳಿಗೆ ಬಣ್ಣಿ ಹಾಕುವುದು ಮತ್ತು ಪಿಂಟ್‌ ಮಾಡುವುದು ಶೇಕಡಾ ಐದು 
3 ಇಲೆಕ್ಟೋ ಫ್ಲೇಟಂಗ್‌, ಇಲೆಕ್ಟೋ ಗಾಲ್ಪನೈಸಿಂಗ್‌, ್ಯನೋಡೈಜಿಂಗ್‌ ಮತ್ತು ಅಂಥವೇ ಶೇಕಡಾ ಐದು 
4 ಕಬ್ಬಿಣದ ಆಸರೆ ಕಟ್ಟುಗಳು, ಉದ್ದಸರಗಳು, ಇತ್ಯಾದಿಗಳ ನಿರ್ಮಾಣ ಸರಬರಾಜು ಮತ್ತು ಕಟ್ಟುವಿಕೆ | ಶೇಕಡಾ ಐದು 
ಒಳಗೊಂಡು ರಚನಾ ಕಾಮಗಾರಿಗಳ ಕರಾರಿನ ವಿವರಣೆ ತೆರಿಗೆಯ ದರ ಕಾಮಗಾರಿಗಳ ನಿರ್ಮಾಣ 
ಮತ್ತು ಕಟ್ಟುವಿಕೆ, 
5 ಶೇಕಡಾ ಐದು 








3610 





ಪ್ರಕರಣ 4(1) 





















































(ಸಿ) ಕ್ರಮ ಕಾಮಗಾರಿಗಳ ಕರಾರಿನ ವಿವರಣೆ ತೆರಿಗೆಯ ದರ 
ಸಂಖ್ಯೆ 
6 ಪೌಡರ್‌ ಕೋಟಿಂಗನ್ನು ಒಳಗೊಂಡಂತೆ ಲ್ಯಾಮಿನೇಷನ್‌, ರಬ್ಬರೈಸೇಷನ್‌, ಕೋಟಂಗ್‌ ಮತ್ತು | ಶೇಕಡಾ ಐದು 
ಅಂಥವೇ ಸಂಸ್ಕರಣ 
7 XXX XXX 
8 ಮುದ್ರಣ ಮತ್ತು ಬ್ಲಾಕ್‌ ತಯಾರಿಕೆ ಶೇಕಡಾ ಐದು 
9 ಫೋಟೋಗ್ರಾಪ್ಸ್‌, ಘೋಟೋ ಪಿಂಟ್ಸ್‌ ಮತ್ತು ಫೋಟೋ ನೆಗೆಟವ್‌ಗಳ ಸಂಸ್ಕರಣ ಮತ್ತು | ಶೇಕಡಾ ಐದು 
ಸರಬರಾಜು. 
10 ಸಿನಿಮಾಟೋಗ್ರಾಫಿಕ್‌ ಫಿಲ್ಮ್‌ಗಳ ಸಂಸ್ಕರಣ ಮುದ್ರಣ ಮತ್ತು ಸರಬರಾಜು. ಶೇಕಡಾ ಐದು 
11 ಕಂಪ್ಯೂಟರ್‌ ಸಾಫ್ಟ್‌ವೇರ್‌ ಪ್ರೋಗ್ರಾಮಿಂಗ್‌ ಮತ್ತು ಅದನ್ನು ಒದಗಿಸುವುದು ಶೇಕಡಾ ಐದು 
12 ಪ್ಲಂಬಿಂಗ್‌ಗಾಗಿ, ಚರಂಡಿಗಾಗಿ ಮತ್ತು ಅಂಥ ಕಾರ್ಯಗಳಿಗಾಗಿ ಹೊರತು ಇತರೆ ಉದ್ದೇಶಗಳಿಗಾಗಿ | ಕೇಂದ್ರ ಮಾರಾಟ ತೆರಿಗೆ 
ಸ್ಟೀಲ್‌ ಪೈಪ್‌ಗಳನ್ನು ಒದಗಿಸುವುದು ಮತ್ತು ಜೋಡಿಸುವುದು. ಅಧಿನಿಯಮ, 1956ರ 
ಕ್ರಮ ಸಂಖ್ಯೆ ಕಾಮಗಾರಿಗಳ ಕರಾರಿನ ವಿವರಣೆ ತೆರಿಗೆಯ ದರ 1. 2011ರ ಅಧಿನಿಯಮ ಸಂಖ್ಯೆ | (956ರ ಕೇಂದ್ರ 
12ರ ಮೂಲಕ ದಿನಾಂಕ: 1.4.2011 ರಿಂದ ಪ್ರತಿಯೋಜಿಸಲಾಗಿದೆ. ಅಧಿನಿಯಮ 74) 
15ನೇ ಪ್ರಕರಣದಲ್ಲಿ 
ಘೋಷಿಸಲಾದ ಸರಕು 
ಗಳಿಗೆ ನಿರ್ದಿಷ್ಟ ಪಡಿಸಿ 
ದಂಥ ಗರಿಷ್ಟ ದರದಲ್ಲಿ 
13 ಎಲೆಕ್ಟಿಕಲ್‌ ಮೋಟಾರುಗಳ ರೀವೈಂಡಿಂಗ್‌ ಶೇಕಡಾ ಐದು 
14 ಮೂರನೇ ಅನುಸೂಚಿಯ 53ನೇ ಕ್ರಮ ಸಂಖ್ಯೆಯಲ್ಲಿ ನಿರ್ದಿಷ್ಟಪಡಿಸಿದ ಟೆಲಿಕಮ್ಯೂನಿಕೇಷನ್‌ ಸಾಧನ | ಶೇಕಡಾ ಐದು 
ಸಲಕರಣೆಗಳೂ ಸೇರಿದಂತೆ ಐ.ಟಿ. ಉತ್ಪನ್ನಗಳ ಸರ್ವೀಸ್‌ ಮತ್ತು ನಿರ್ವಹಣೆ 
15 ನೂಲಿನ ಸೈಜಿಂಗ್‌ ಮತ್ತು ಬಣ್ಣ ಹಾಕುವುದು ಶೇಕಡಾ ಐದು 
16 ಎಲೆಕ್ಟಿಕಲ್‌ ಟ್ರಾನ್ಸ್‌ಮಿಷನ್‌ ಟವರ್‌ಗಳ ಸರಬರಾಜು ಮತ್ತು ನಿರ್ಮಾಣ ಶೇಕಡಾ ಐದು 
17 ಷಾಬಾದ್‌ ಸ್ಟ್ಯಾಬುಗಳು ಮತ್ತು ಕಲ್ಲುಗಳ ಸರಬರಾಜು ಮತ್ತು ಜೋಡಣೆ ಶೇಕಡಾ ಐದು 
18 ಸೆಂಟ್ರಿಷ್ಯುಗಲ್‌ ಮನೋಬ್ಲಾಕ್‌ ಮತ್ತು ಸಬ್‌ಮರ್ಸಿಬಲ್‌ ಪಂಪ್‌ ಸೆಟ್ಟುಗಳ ಸರಬರಾಜು ಮತ್ತು | ಶೇಕಡಾ ಐದು 
ಜೋಡಣೆ 
19 ದಪ್ಪ ಜಲ್ಲಿ ಕಲ್ಲುಗಳ ಸರಬರಾಜು ಮತ್ತು ಹರಡುವುದು. ಶೇಕಡಾ ಐದು 
20 ಪುನರ್ನವೀಕರಿಸಬಹುದಾದ ಊರ್ಜಶಕ್ತಿ ಉಪಕರಣಗಳ ಸರಬರಾಜು, ನಿರ್ಮಾಣ, ಸ್ಥಾಪನೆ ಮತ್ತು | ಶೇಕಡಾ ಐದು 
ಕಾರ್ಯಚಾಲನೆ 
21 ಟೈರು ರಿಟ್ರೆಡ್ಡಿಂಗ್‌ ಶೇಕಡಾ ಐದು 














3611 





ಪ್ರಕರಣ 4(1) 





(ಸಿ) ಕ್ರಮ ಕಾಮಗಾರಿಗಳ ಕರಾರಿನ ವಿವರಣೆ ತೆರಿಗೆಯ ದರ 
ಸಂಖ್ಯೆ 
22 ಮೇಲಿನ ಎರಡು ಅಥವಾ ಹೆಚ್ಚಿನ ಪ್ರವರ್ಗಗಳನ್ನು ಒಳಗೊಂಡ ಶೇಕಡಾ ಐದು 





ಸಂಯೋಜಿತ ಕರಾರುಗಳು 





23 ಮೇಲಿನ ಒಂದು ಅಥವಾ ಹೆಚ್ಚಿನ ಪ್ರವರ್ಗಗಳೊಂದಿಗೆ ಸಂಯೋಜಿತ ಕರಾರುಗಳೂ ಸೇರಿದಂತೆ | ಶೇಕಡಾ ಹದಿನಾಲ್ಕು 
ಮೇಲಿನ ಯಾವುದೇ ಪ್ರವರ್ಗಗಳಲ್ಲಿ ನಿರ್ದಿಷ್ಟ ಪಡಿಸದಿರುವ ಇತರ ಎಲ್ಲಾ ಕಾಮಗಾರಿಗಳ ಕರಾರು. 

















XX XX XX 


KARNATAKA LEGISLATIVE ASSEMBLY 
THIRTEENTH LEGISLATIVE ASSEMBLY 
FOURTEENTH SESSION 


THE KARNATAKA VALUE ADDED TAX (SECOND AMENDMENT) BILL, 2012 


(L.A. Bill No. 28 of 2012) 


Whereas it is expedient further to amend the Karnataka Value Added Tax Act, 2003 (Karnataka Act 32 of 
2004) for the purposes hereinafter appearing; 


Be it enacted by the Karnataka State Legislature in the Sixty Third Year of the Republic of India, as follows.- 


1. Short title and commencement.- (1) This Act may be called the Karnataka Value Added Tax (Second 
Amendment) Act, 2012. 


(2) It shall come into force with effect from the First day of August, 2012. 


2. Amendment of section 4.-In the Karnataka Value Added Tax Act, 2003 (Karnataka Act 32 of 2004) 


(hereinafter referred to as the principal Act), in section 4, in sub-section (1),- 


(1) in clause (a), in sub-clause (ii), for the words “five per cent”, the words “five and one half per cent” shall be 


substituted; and 


(11) in clause (0), in sub-clause iii), for the words “fourteen per cent”, the words “fourteen and one half per cent” 
shall be substituted. 


3. Amendment of Sixth Schedule.-In the Sixth Schedule to the principal Act, in column 3,- 


(1) in the entries relating to serial numbers 1 to 11 and 13 to 22, for the words “Five per cent” wherever they 


occur, the words “Five and one half per cent” shall be substituted; and 


(11) in the entries relating to serial number 23, for the words “Fourteen per cent”, the words “Fourteen and one 


half per cent” shall be substituted. 


STATEMENT OF OBJECTS AND REASONS 


It is considered necessary to amend the Karnataka Value Added Tax Act, 2003 to increase the rate of tax in 


respect of certain commodities to raise additional resources. 


Hence, the Bill. 


3612 


FINANCIAL MEMORANDUM 
There is no extra expenditure involved by the proposed measure. 
JAGADISH SHETTAR 
Chief Minister 
P. OMPRAKASHA 
Secretary 
Karnataka Legislative Assembly 
ANNEXURE 
Extract from the Karnataka Value Added Tax Act, 2003 (Karnataka Act 32 of 2004) 


XX XX XX 


4. Liability to tax and rates thereof.- (1) Every dealer who is or is required to be registered as specified in 


Sections 22 and 24, shall be liable to pay tax, on his taxable turnover, 


(a) in respect of goods mentioned in,- 


(1) Second Schedule, at the rate of one per cent, 
(ii) Third Schedule, at the rate of five per cent, and; 
(iii) Fourth Schedule, at the rate of twenty per cent. 


(b) in respect of.- 


(1) declared goods as specified in Section 14 of the Central Sales Tax Act, 1956 (Central Act 74 
of 1956) at the maximum rate specified for such goods under Section 15 of the said Act; 


ii cigarettes, cigars, a and other manufactured tobacco at the rate of fifteen per cent; 
ii igarett ig gutkh. d oth factured tob t the rate of fift p t 
(iii) other goods at the rate of fourteen per cent. 

XX XX XX 


SIXTH SCHEDULE 
[Section 4(1)(c)] 
































peril Description of Works Contract Rate of Tax 
Number 
1 2 3 
I; Bottling, canning and packing of goods. Five per cent 
2. Dyeing and printing of textiles. Five per cent 
3. Electroplating, electorgalvanising, anodizing and the like. Five per cent 
4. Fabrication and erection of structural works, including fabrication, Five per cent 
supply and erection of iron trusses, purlines, etc. 
5. Fabrication or supply and installation of capital goods specified in Five per cent 
serial number 20 in Third Schedule 
6. ಹ A y ನ i, y Five per cent 
Lamination, rubberisation, coating and similar processes, [including 
1 
powder coating.] 
1. Inserted by Act 5 of 2008 w..e..f. 1.8.2008. 
7 XXX XXX 
8. Printing; block making. Five per cent 

















3613 



























































ನಂ Description of Works Contract Rate of Tax 
Number 
1 2 3 
9. Processing and supplying of photographs, photoprints and photo Five per cent 
negatives. 
10. Processing, printing and supplying of cinematographic films. Five per cent 
11. Programming and providing of computer software. Five per cent 
12: Providing and laying of steel pipes for purposes other than for At the maximum rate 
plumbing, drainage and the like. specified for declared 
goods in section 15 of 
the Central Sales Tax 
Act, 1956 (Central Act 
74 of 1956) 
13. Rewinding of electrical motors. Five per cent 
14. Service and maintenance of IT products including Five per cent 
Telecommunications equipments specified in serial number 53 of 
Third Schedule. 
15. Sizing and dyeing of yarn. Five per cent 
16. Supply and erection of electrical transmission towers Five per cent 
17. Supplying and fixing of Shahabad slabs and stones. Five per cent 
18. Supply and installation of centrifugal, monoblock and submersible Five per cent 
pumpsets. 
19. Supply and training out of stone ballasts Five per cent 
20. Supply, erection, installation and commissioning of renewable Five per cent 
energy devices. 
21. Tyre retreading Five per cent 
22. Composite contracts involving two or more of the above categories. Five per cent 
23. All other works contracts not specified in any of the above fourteen percent 





categories including composite contracts with one or more of the 
above categories. 








P. OMPRAKASHA 
Secretary 


Karnataka Legislative Assembly 





3674 


ವಿಶೇಷ ಪತ್ರಿಕೆ 


ಭಾಗ -1V-A| ಬೆಂಗಆೂರು, ಶುಕ್ರವಾರ, ಜುಲೈ ೨೭, ೨೦೧೨ (ಶ್ರಾವಣ ಶೀ, ಶಹ ವರ್ಷ ೧೯೩೪) ನಂ. 8೧೪ 


URBAN DEVELOPMENT SECRETARIAT 
NOTIFICATION 
No. UDD 108 BEMAPRA 2007, Bangalore, Dated: 24.7.2012 


In exercise of the powers conferred by section 71 of the Karnataka Urban Development Authorities Act, 1987 
(Karnataka Act, 34 of 1987), the Government of Karnataka hereby makes the following rules, further to amend the 
Karnataka Urban Development Authorities (Allotment of Civic Amenity Sites) Rules 1991, Namely:- 


RULES 


1. Title and commencement:- (1) These rules may be called the Karnataka Urban Development Authorities 


(Allotment of Civic Amenity Sites)(Amendment) Rules, 2012. 
(2) They shall come into force from the date of their publication in the official Gazette. 


2. Amendment of rule 10:- In the Karnataka Urban Development Authorities (Allotment of Civic Amenity Sites) 


Rules, 1991, in rule 10, for sub-rule (14), the following shall be substituted, namely:- 


“(14) the lease may be renewed in favour of the lessee for a further period of thirty years by refixing the lease 


amount in accordance with sub-rule(1) of rule 8. 


“Provided that in case of renewal of lease in which the lessee has violated any of the conditions specified in 
this rule at any point of time during the preceding lease period, such lease shall not be renewed without prior approval 


of Government. 
By order and in the name of the Governor of Karnataka 


T.M. Vasudeva Rao 
Under Secretary Government 


Urban Development Department 
ವಿಶೇಷ ಪತ್ರಿಕೆ 


ಭಾಗ -1V | ಖೆಂಗಜೂರು, ಹೋಮವಾರ, ಜುಲೈ ೩೦, ೨೦೧೨ (ಶ್ರಾವಣ ೮, ಪಹ ವರ್ಷ ೧೯೩೪) | ನಂ. ೫೧೫ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 06 ಚುರಾಸ 2012, ಬೆ೦ಗಳೂರು, ದಿನಾಂಕ: 30ನೇ ಜುಲೈ, 2012 


ಉಪ ರಾಷ್ಟಪತಿ ಚುನಾವಣೆ, 2012ರ ಮತಗಳ ಎಣಿಕೆ ನಡೆಯುವ ದಿನಾಂಕ ಮತ್ತು ಸಮಯ ಕುರಿತು ಭಾರತ ಚುನಾವಣಾ ಆಯೋಗ 
ಹೊರಡಿಸಿರುವ ಕ್ರಮಾಂಕ: 480/2012-ಸಿಸಿ ೬ ಬಿಇ, ದಿನಾಂಕ: 30-07-2012ರ ಅಧಿಸೂಚನೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ 
ಮರು ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ. ಶಾಮಯ್ಯ 
ಜಂಟಿ ಮುಖ್ಯ ಚುನಾವಣಾಧಿಕಾರಿ ಮತ್ತು 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಿ.ಆ.ಸು.ಇ. (ಚುನಾವಣೆಗಳು) 


3615 


ಭಾರತ ಚುನಾವಣಾ ಆಯೋಗ 
ನಿರ್ವಾಚನ ಸದನ, ಅಶೋಕ ರಸ್ತೆ, ನವದೆಹಲಿ-110001 


ದಿನಾಂಕ: 30ನೇ ಜುಲೈ, 2012 
8 ಶ್ರಾವಣ, 1934 (ಶಕ) 


ಅಧಿಸೂಚನೆ 


ನಂ. 480/2012-ಸಿಸಿ ಹಿ ಬಿಇ - ರಾಷ್ಟಪತಿ ಮತ್ತು ಉಪ ರಾಷ್ಟ್ರಪತಿಯವರ ಚುನಾವಣೆಗಳ ನಿಯಮಗಳು, 1974ರ 27ನೇ 
ನಿಯಮದನುಸಾರವಾಗಿ, ಭಾರತ ಚುನಾವಣಾ ಆಯೋಗವು 2012ರ ಆಗಸ್ಟ್‌ 7 (ಮಂಗಳವಾರ) ದಿನವನ್ನು ಚುನಾವಣಾಧಿಕಾರಿಯವರ ಕಚೇರಿಯ 
ಕೊಠಡಿ ಸಂಖ್ಯೆ: 63, ಸಂಸತ್‌ ಭವನ, ನವದೆಹಲಿಯಲ್ಲಿ, ಉಪ ರಾಷ್ಟ್ರಪತಿಯವರ ಚುನಾವಣೆ, 2012ರ ಮತಗಳ ಎಣಿಕೆ ನಡೆಯುವ ದಿನವನ್ನಾಗಿ 
ಮತ್ತು ಅದೇ ದಿನ ಸಾಯಂಕಾಲ 6.00 ಗಂಟೆಯನ್ನು ಮತ ಎಣಿಕೆ ಪ್ರಾರಂಭವಾಗುವ ಸಮಯವನ್ನಾಗಿ ಈ ಮೂಲಕ ಗೊತ್ತುಪಡಿಸುತ್ತದೆ. 


ಆದೇಶಾನುಸಾರ, 


ಕೆ.ಎನ್‌. ಭಾರ್‌ 
ಕಾರ್ಯದರ್ಶಿ, 


PERSONNEL AND ADMINISTRATIVE REFORMS SECRETARIAT 
NOTIFICATION 


No. DPAR 06 CHURASA 2012, Bangalore, DATED 307TH JULY, 2012 


The Notification No. 480/2012-CC & BE, dated: 30-07-2012 of the Election Commission of India issued 
regarding the date and time of counting of votes for the Vice-Presidential Election, 2012, is hereby republished for the 


information of the General Public. 


By Order and in the Name of the Governor of Karnataka, 


T. SHAMAIAH 
Joint Chief Electoral Officer & 
Ex-Officio Joint Secretary to Govt., 
D.P.A.R. (Elections) 


ELECTION COMMISSION OF INDIA 


Nirvachan Sadan, Ashoka Read, New Delhi-110001 


TO BE PUBLISHED IN AN 
EXTRAORDINARY ISSUE OF 
THE GAZETTE OF INDIA 
PART-I], SECTION 3 (iii. 
DATED THE 3071 JULY, 2012 


Dated 30" July, 2012 
Sg Sravana. 1934 (Saka) 


NOTIFICATION 


No. 480/2012-CC & BE- In pursuance of rule 27 of the Presidential and Vice- 


Presidential Elections Rules, 1974, the Election Commission of India hereby appoints the 


ಟಿ August, 2012 (Tuesday), as the day on which and 6.00 p.m. of that day as the time at 


which, the counting of votes for the Vice-Presidential Election, 2012 shall take place in 
the office of Returning Officer in Room No.63 of the Parliament House, New Delhi. 


By order, 


{K. N. Bhar) 
Secretary 





3616 


ವಿಶೇಷ ಪತ್ರಿಕೆ 


ಭಾಗ - 1V-A| ಬೆ೦ಗಳೂರು, ಹೊಂಮವಾರ, ಖುಲೈ ೩೦, ೨೦೧೨ (ಶ್ರಾವಣ ೮, ಶತ ವರ್ಷ ೧೯೩೪) | ನಂ. ಕೀ೧೬ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ: 213 :ಉಖಾಯೋ 2009, ಬೆಂಗಳೂರು, ದಿನಾಂಕ 28-07-2012 


ಮಹಾತ್ಮಾಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ಗಳ ನೇಮಕಾತಿ-2012 


ಮಹಾತ್ಮಾಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಧಿನಿಯಮ 2005ರ ಪ್ರಕರಣ 27 ರ ಉಪ ಪ್ರಕರಣ 1 ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಭಾರತ ಸರ್ಕಾರವು ರಾಜ್ಯದಲ್ಲಿ ಒಂ೦ಬುಡ್ಸ್‌ಮನ್‌ಗಳ ಆಯ್ಕೆ ಹಾಗೂ ನೇಮಕಾತಿಗಾಗಿ ಸರ್ಕಾರದ ಮುಖ್ಯ 
ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯನ್ನು ರಚಿಸಿರುತ್ತದೆ. ಸಮಿತಿಯು ನಿಯಮಾನುಸಾರ ಅರ್ಜಿಗಳನ್ನು ಆಹ್ವಾನಿಸಿ, ಪರಿಶೀಲಿಸಿ, ಅರ್ಹ 
ಅಭ್ಯರ್ಥಿಗಳ ಪಟ್ಟಿಯನ್ನು ಅಧಿಸೂಚನೆ ಸಂ. ಗ್ರಾಅಪ 213 ಉಖಾಯೋ 2009 ದಿನಾಂಕ 21-05-2012 ನ್ನು ಪ್ರಕಟಿಸುತ್ತಾ ಸಾರ್ವಜನಿಕರಿಂದ 
ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿರುತ್ತದೆ. ಸ್ವೀಕರಿಸಲಾದ ಆಕ್ಷೇಪಣೆ/ದೂರಗಳನ್ನು ಕೂಲಂಕುಶವಾಗಿ ಪರಿಶೀಲಿಸಿ, ನಿಯಮಾನುಸಾರ ಕ್ರಮ ಕೈಗೊಂಡು, ಶ್ರೀ 
ಶಿವಣ್ಣ ಸಿ ಬಿ, ನಿವೃತ್ತ ಜಂಟಿ ನಿರ್ದೇಶಕರು, ಪದವಿಪೂರ್ವ ಶಿಕ್ಷಣ ಇಲಾಖೆ, ॥ಇ1, ಹೂಡಿ ವಿಲ್ಲಾ, ನಂ. 1 ಮತ್ತು 2, ಬಿಡಿಎ ಲೇಔಟ್‌, ಜೀವನ್‌ 
ಭೀಮಾನಗರ, ಬೆಂಗಳೂರು ರವರನ್ನು ಬೆಂಗಳೂರು (ಗ್ರಾಮಾಂತರ) ಜಿಲ್ಲೆಗೆ ಒಂಬುಡ್ಸ್‌ಮನ್‌ ಆಗಿ ನೇಮಕ ಮಾಡಲು ತೀರ್ಮಾನಿಸಲಾಗಿದೆ. ಅದರಂತೆ 


ಶ್ರೀ ಸಿ ಬಿ ಶಿವಣ್ಣ, ಇವರನ್ನು ಬೆಂಗಳೂರು (ಗ್ರಾಮಾಂತರ) ಜಿಲ್ಲೆಗೆ ಒಂಬುಡ್ಸ್‌ಮನ್‌ ಆಗಿ ನೇಮಕ ಮಾಡಿ ಅಧಿಸೂಚಿಸಿದೆ. 


ನ್‌್‌ ಣ 


ಒಂ೦ಬುಡ್ಸ್‌ಮನ್‌ ಆಗಿ ನೇಮಕಗೊಂಡವರು ಈ ಅಧಿಸೂಚನೆಯ ದಿನಾಂಕದಿಂದ ಹದಿನೈದು ದಿನಗಳ ಒಳಗಾಗಿ ಬೆಂಗಳೂರು (ಗ್ರಾಮಾಂತರ) 
ಜಿಲ್ಲೆಯ ಜಿಲ್ಲಾ ಪಂಚಾಯತ್‌ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸಂಪರ್ಕಿಸಿ ಕರ್ತವ್ಯಕ್ಕೆ ಹಾಜರಾಗಿ ಕಾರ್ಯಭಾರವನ್ನು ನಿರ್ವಹಿಸತಕ್ಕದ್ದು. 


ಒಂಬುಡ್ಸ್‌ಮನ್‌ ಆಗಿ ನೇಮಕಾತಿಯಾದ ಅಭ್ಯರ್ಥಿಯು ದಿನಾಂಕ 07.09.2009 ರಂದು ಭಾರತ ಸರ್ಕಾರವು ಹೊರಡಿಸಿರುವ ಆದೇಶಕ್ಕೆ 
ಬದರಾಗಿರತಕ್ಷದು. 
ಬ ಪದಿ 


ಕೇಂದ್ರ ಸರ್ಕಾರವು ಈ ಸಂಬಂಧ ಹೊರಡಿಸಿರುವ ಸೂಚನೆಗಳು ಮತ್ತು ಕೇಂದ್ರ/ ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಹೊರಡಿಸುವ 
ಆದೇಶಗಳು ಒಂಬುಡ್ಸ್‌ಮನ್‌ಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳಾಗಿರುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಂಜೀವ್‌ ಕುಮಾರ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


RURAL DEVELOPMENT AND PANCHAYAT RAJ SECRETARIAT 
NOTIFICATION 
No. RDP 213 EGS 2009, BANGALORE, DATED: 28:07.2012 


APPOINTMENT OF OMBUDSMAN UNDER MAHATMA GANDHI NATIONAL RURAL EMPLOYMENT 
GUARANTEE SCHEME - 2012 


In exercise of the powers conferred under Sub-section (1) of Section 27 of the Mahatma Gandhi National Rural 
Employment Guarantee Act 2005, Government of India has constituted a selection Committee under the Chairmanship 
of Chief Secretary to Government of Karnataka for the purpose of selection and appointment of Ombudsman. The said 
Committee after inviting applications, selected eligible candidates duly observing formalities and the list was published 
vide notification no. RDP: 213: EGS: 2009 dated 21.05.2012 inviting objections from public within thirty days from the 


date of publication; 


After careful examination of the complaint received and following due procedure, it has been decided to 


appoint Shri Shivanna C B, Retired Joint Director, P U Education Department, #E1, Hudi Villa, no 1 & 2, BDA Layout, 


3677 
Jeevanbhima Nagar, Bangalore, as Ombudsman to Bangalore (Rural) district. Accordingly Shri Shivanna ಲಿ B, has 
been appointed as Ombudsman to Bangalore (Rural) District. 


The above Ombudsman shall contact Chief Executive Officer of Bangalore (Rural) Zilla Panchayats and report 


for duty within fifteen days from date of this Notification. 


Candidate so appointed as Ombudsman in this notification shall abide by the orders of Government of India 


issued for this purpose on 7th September 2009. 


Orders and instructions issued/ being issued by the Central/ State Governments from time to time shall be the 


duties and responsibilities of the Ombudsman. 
By Order and in the Name of Governor of Karnataka, 


Sanjiv Kumar 
Principal Secretary to Government, 


Rural Development & Panchayat Raj Dept. 
ವಿಶೇಷ ಪತ್ರಿಕೆ 
ಭಾಗ - 1V-A| ಬೆಂಗಚೂರು, ಮ೦ದಚವಾರ, ಜುಲೈ ೩೧, ೨೦೧೨ (ಶ್ರಾವಣ ೯, ಶತ ವರ್ಷ ೧೯೩೪) | ನಂ. ೫೧೮ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 48 ಶಾಸನ 2012, ಬೆಂಗಳೂರು, ದಿನಾಂಕ: 31.07.2012 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ. 2) ವಿಧೇಯಕ, 2012ಕ್ಕೆ 2012ರ ಜುಲೈ ತಿಂಗಳ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ 


ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2002ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 25 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 25 
(2012ರ ಜುಲೈ ಮೂವತ್ತೊಂದನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2012 
(2012ರ ಜುಲೈ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 


2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು 
ಮೊತ್ತ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ಅಧಿನಿಯಮ. 


2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಅಧಿಕ 
ಮೊತ್ತಗಳ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ: 


ಇದು ಭಾರತ ಗಣರಾಜ್ಯದ ಅರವತ್ತಮೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ 
ಅಧಿನಿಯಮವಾಗಲಿ:- 


1. ಸಂಕ್ಷಿಪ್ತ ಹೆಸರು: ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2012 ಎಂದು ಕರೆಯತಕ್ಕದ್ದು. 


2. ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 2012-13ನೇ ಹಣಕಾಸು ವರ್ಷಕ್ಕಾಗಿ 10770501.38 ಲಕ್ಷ ರೂಪಾಯಿಗಳ ನೀಡಿಕೆ: 
ಅನುಸೂಚಿಯ 2ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2012-13ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ 


3618 


ಒದಗಿಬರುವ ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ (2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:16ರಲ್ಲಿ ಸಂದಾಯ ಮಾಡಲು 
ಅಧಿಕಾರ ನೀಡಲಾದ 3589808.11 ಲಕ್ಷ ರೂಪಾಯಿಗಳನ್ನು ಒಳಗೊಂಡಂತೆ) ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಒಂದು 
ಲಕ್ಷದ ಏಳು ಸಾವಿರದ ಏಳು ನೂರಾ ಐದು ಕೋಟಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿಗಳಿಗೆ ಮೀರದಷ್ಟು ಮೊಬಲಗನ್ನು ಮಾತ್ರ ಕರ್ನಾಟಕ 
ರಾಜ್ಯ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡತಕ್ಕದ್ದು. 


3. ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 
ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 


ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 
ಅನುಸೂಚಿ 


(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 
(ಇ. ಲಕ್ಷಗಳಲ್ಲಿ) 













































































ಮೀರದ ಮೊಬಲಗು 
Kk ಸೇವೆಗಳು ಮತ್ತು ಉದ್ದೇಶಗಳು EE Md ಒಟ್ಟು 
ಪುರಸ್ಕೃಷವಾದುದನ್ನು | ಶ್ರೃತನಾದದನ್ನು 
1 2 3 4 5 
01 ಕೃಷಿ ಮತ್ತು ತೋಟಗಾರಿಕೆ ರಾಜಸ್ವ 3,97,149.73 26.89 3,97,176.62 
ಬಂಡವಾಳ 12,425.00 ಇ 12,425.00 
02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ರಾಜಸ್ವ 1,07,701.16 10.00 1,07,711.16 
ಬಂಡವಾಳ 16,330.00 ಸ 16,330.00 
03 ಆರ್ಥಿಕ ರಾಜಸ್ವ 11,72,557.72 34.96 11,72,592.68 
ಬಂಡವಾಳ 447.00 ಸ 447.00 
04 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾಜಸ್ವ 48,603.47 13,785.75 62,389.22 
ಬಂಡವಾಳ 900.00 ತ 900.00 
05 ಒಳಾಡಳಿತ ಮತ್ತು ಸಾರಿಗೆ ರಾಜಸ್ವ 3,35,513.13 ಸನ 3,35,513.13 
ಬಂಡವಾಳ 29,891.81 ಸ 29,891.81 
06 ಮೂಲಭೂತ ಸೌಕರ್ಯ ಅಭಿವೃದ್ಧಿ ರಾಜಸ್ವ 1,855.00 ತ 1,855.00 
ಬಂಡವಾಳ 66,900.00 ಸ 66,900.00 
07 ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್‌ ರಾಜಸ್ವ 4,73,206.75 1,800.00 4,75,006.75 
ಬಂಡವಾಳ 2೩,19,161.00 Ho 2,19,161.00 
08 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ರಾಜಸ್ವ 79,973.66 40,015.18 1,19,988.84 
ಬಂಡವಾಳ 2,060.00 ಚ 2,060.00 
09 ಸಹಕಾರ ರಾಜಸ್ವ 56,491.79 ಸ 56,491.79 
ಬಂಡವಾಳ 13,002.21 ps 13,002.21 
10 ಸಮಾಜ ಕಲ್ಯಾಣ ರಾಜಸ್ವ 3,51,781.86 ಸ 3,51,781.86 
ಬಂಡವಾಳ 47,495.62 ಚ 47,495.62 
1] ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜಸ್ವ 2,79,453.57 Pe 2,79,453.57 
ಬಂಡವಾಳ 12,099.00 ಸ 12,099.00 


























3679 


































































































ಮೀರದ ಮೊಬಲಗು 
ಸ ಸೇವೆಗಳು ಮತ್ತು ಉದ್ದೇಶಗಳು ನಟರ ಸ ಒಟ್ಟು 
ಪುರಸ್ಕೃತವಾದುದನ್ನು ಪಭ್ದತವಾದುದನು 
ಪ್ರಣ ಬ 
1 2 3 4 5 

12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ರಾಜಸ್ಪ 29,435.11 29,435.11 
ಸೇವೆಗಳು ಬಂಡವಾಳ 20,801.21 20,801.21 
13 ಆಹಾರ ಮತ್ತು ನಾಗರೀಕ ಸರಬರಾಜು ರಾಜಸ್ನ 99,300.85 2.81 99,303.66 
ಬಂಡವಾಳ 235.00 235.00 
14 ಕಂದಾಯ ರಾಜಸ್ತ 3,20,787.33 3,000.00 3,23,787.33 
ಬಂಡವಾಳ 131.04 131.04 
15 ಮಾಹಿತಿ ತಂತ್ರಜ್ಞಾನ ರಾಜಸ್ತ 10,713.12 10,713.12 
ಬಂಡವಾಳ 1,947.00 1,947.00 
16 ವಸತಿ ರಾಜಸ್ತ 1,48,787.83 1,48,787.83 
ಬಂಡವಾಳ 667.79 667.79 
17 ಶಿಕ್ಷಣ ರಾಜಸ್ತ 14,86,031.22 14,86,031.22 
ಬಂಡವಾಳ 31,387.30 31,387.30 
18 ವಾಣಿಜ್ಯ ಮತ್ತು ಕೈಗಾರಿಕೆ ರಾಜಸ್ನ 1,26,936.95 1,26,936.95 
ಬಂಡವಾಳ 25,846.67 25,846.67 
19 ನಗರಾಭಿವೃದ್ಧಿ ರಾಜಸ್ತ 6,21,317.40 6,21,317.40 
ಬಂಡವಾಳ 1,56,282.00 1,56,282.00 
20 ಲೋಕೋಪಯೋಗಿ ರಾಜಸ್ತ 1,94,931.23 1,94,931.23 
ಬಂಡವಾಳ 3,30,010.97 3,30,010.97 
21 ಜಲಸಂಪನ್ಮೂಲ ರಾಜಸ್ತ 98,243.45 98,243.45 
ಬಂಡವಾಳ 6,38,857.48 6,38,857.48 
22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜಸ್ನ 3,94,950.21 3,94,950.21 
ಬಂಡವಾಳ 38,197.00 38,197.00 
23 ಕಾರ್ಮಿಕ ರಾಜಸ್ತ 53,658.97 53,658.97 
ಬಂಡವಾಳ 2,200.00 2,200.00 
24 ಇಂಧನ ರಾಜಸ್ನ 5,11,551.05 425.00 5,11,976.05 
ಬಂಡವಾಳ 1,72,963.25 1,72,963.25 
25 ಕನ್ನಡ ಮತ್ತು ಸಂಸ್ಕೃತಿ ರಾಜಸ್ತ 27,258.69 27,258.69 
ಬಂಡವಾಳ 1,550.00 1,550.00 























3680 






































ಮೀರದ ಮೊಬಲಗು 
ಬೇಡಿಕೆ 
ಸೇವೆಗಳು ಮತ್ತು ಉದ್ದೇಶಗಳು ವಿಧಾನಸಭೆಯಿಂದ ಸಂಚಿತ ಒಟ್ಟು 
ಸಂಖ್ಯೆ ತ್‌ ನಿಧಿಯಿಂದ ಸ 
ಪುರಸ್ಕೃತವಾದುದನ್ನು ನತ 
ಪ್ರಭೃತವಾದುದನ್ನು 
1 2 3 4 5 
26 ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ | ರಾಜಸ್ವ 22,267.93 ಸ 22,267.93 
ಬಂಡವಾಳ 43,420.00 ತ 43,420.00 
27 ಕಾನೂನು ರಾಜಸ್ವ 45,978.08 ಸ 45,978.08 
ಬಂಡವಾಳ 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ರಾಜಸ್ವ 12,457.66 289.52 12,747.18 
29 ಯಣ ಮೇಲುಸ್ತುವಾರಿ ರಾಜಸ್ವ ಸ 7,50,000.00 7,50,000.00 
ಬಂಡವಾಳ pt 5,67,008.00 5,67,008.00 
ಜುಮ್ಲಾ 9,394,103.27 1,376,398.11 | 10,770,501.38 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ. ಕೆ. ಬೋರೇಗೌಡ 


ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - 1೪-&| ಬೆಂಗಜೂರು, ಮ೦ದಚವಾರ, ಖುಲೈ ೩೧, ೨೦೧೨ (ಶ್ರಾವಣ ೯, ಶಹ ವರ್ಷ ೧೯೩೪) | ನಂ. ೫೧೯ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 49 ಶಾಸನ 2012, ಬೆಂಗಳೂರು, ದಿನಾಂಕ: 31.07.2012 


ಕರ್ನಾಟಕ ಧನವಿನಿಯೋಗ (ಸಂಖ್ಯೆ. 3) ವಿಧೇಯಕ, 2012ಕ್ಕೆ 2012ರ ಜುಲೈ ತಿಂಗಳ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ 
ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2002ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 26 ಎಂಬುದಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 26 
(2012ರ ಜುಲೈ ಮೂವತ್ತೊಂದನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2012 
(2012ರ ಜುಲೈ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 


2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಅಧಿಕ 
ಮೊತ್ತಗಳ ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ಅಧಿನಿಯಮ. 


2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಅಧಿಕ ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ: 


3681 


ಇದು ಭಾರತಗಣರಾಜ್ಯದಅರವತ್ತ ಮೂರನೇ ವರ್ಷದಲ್ಲಿಕರ್ನಾಟಕರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮಿತವಾಗಲಿ:- 


1.ಸಂಕ್ಷಿಪ್ತ ಹೆಸರು: ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2012 ಎಂದು ಕರೆಯತಕ್ಕದ್ದು, 


2. 


2ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 


ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 2012-13ನೇ ಹಣಕಾಸು ವರ್ಷಕ್ಕಾಗಿ 367019.86 ಲಕ್ಷ ರೂಪಾಯಿಗಳ ನೀಡಿಕೆ: ಅನುಸೂಚಿಯ 
2012-13ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ 


ಹಲವಾರು ಖರ್ಚುಗಳನ್ನು ವಹಿಸುವುದಕ್ಕಾಗಿ ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಮೂರು ಸಾವಿರದ ಆರು ನೂರ ಎಪ್ಪತ್ತು 
ಕೋಟಿ ಹತ್ತೊಂಭತ್ತು ಲಕ್ಷದ ಎಂಭತ್ತಾರು ಸಾವಿರ ರೂಪಾಯಿಗಳು ಮೀರದಷ್ಟು ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ 
ಸಂದಾಯ ಮಾಡತಕ್ಕದ್ದು ಮತ್ತು ಉಪಯೋಗಿಸತಕ್ಕದ್ದು. 


3. 


ಧನವಿನಿಯೋಗ: ಅಧಿನಿಯಮದಮೂಲಕ,ಕರ್ನಾಟಕರಾಜ್ಯದಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು ಮತ್ತು 


ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 
ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 


ಅನುಸೂಚಿ 


(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) 


(ಇ ಲಕ್ಷಗಳಲ್ಲಿ 



























































ಮೀರದ ಮೊಬಲಗು 
Fo ಸೇವೆಗಳು ಮತ್ತು ಉದ್ದೇಶಗಳು ಸರಳ ಯಾನದ ಹೆ ಒಟ್ಟು 
ಪುರಸ್ಕೃತವಾದುದನ್ನು ಪ್ರಭೃತವಾದುದನ್ನು 
1 2 3 4 5 
01 ಕೃಷಿ ಮತ್ತು ತೋಟಗಾರಿಕೆ ರಾಜಸ್ತ 0.12 51.28 51.40 
02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ರಾಜಸ್ತ 7,200.00 7,200.00 
ಬಂಡವಾಳ 1,500.00 1,500.00 
03 ಆರ್ಥಿಕ ರಾಜಸ್ತ 2,221.48 1,135.10 3,356.58 
ಬಂಡವಾಳ 220.68 220.68 
04 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾಜಸ್ನ 10,510.00 30.00 10,540.00 
05 ಒಳಾಡಳಿತ ಮತ್ತು ಸಾರಿಗೆ ರಾಜಸ್ನ 1,052.00 1,052.00 
ಬಂಡವಾಳ 380.00 380.00 
06 ಮೂಲಭೂತ ಸೌಕರ್ಯ ಅಭಿವೃದ್ಧಿ ರಾಜಸ 60.00 60.00 
07 ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್‌ ರಾಜಸ್ತ 10,759.64 10,759.64 
ಬಂಡವಾಳ 45,000.00 45,000.00 
08 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ರಾಜಸ್ನ 680.02 680.02 
ಬಂಡವಾಳ 0.01 0.01 
09 ಸಹಕಾರ ರಾಜಸ್ತ 11,297.00 11,297.00 
ಬಂಡವಾಳ 400.00 400.00 
10 ಸಮಾಜ ಕಲ್ಯಾಣ ರಾಜಸ್ತ 6,499.92 6,499.92 


























3682 






















































































ಮೀರದ ಮೊಬಲಗು 
ಬೇಡಿಕೆ 
ಸೇವೆಗಳು ಮತ್ತು ಉದ್ದೇಶಗಳು ವಿಧಾನಸಭೆಯಿಂದ ಸಂಚಿತ ಒಟ್ಟು 
ಸಂಖ್ಯೆ ತ್‌ ನಿಧಿಯಿಂದ ಜಿ 
ಪುರಸ್ಕೃತವಾದುದನ್ನು SS 
ಪ್ರಭೃತವಾ ಸ 
1 2 3 4 5 
1] ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜಸ್ಥ 25,890.79 25,890.79 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ರಾಜಸ್ಥ 400.00 400.00 
ಸೇವೆಗಳು 
ಬಂಡವಾಳ 1,359.00 1,359.00 
13 ಆಹಾರ ಮತ್ತು ನಾಗರೀಕ ಸರಬರಾಜು ರಾಜಸ್ಪ 10.52 10.52 
14 ಕಂದಾಯ ರಾಜಸ್ಪ 80,918.83 80,918.83 
15 ಮಾಹಿತಿ ತಂತ್ರಜ್ಞಾನ ರಾಜಸ 1,050.00 1,050.00 
17 ಶಿಕ್ಷಣ ರಾಜಸ್ತ 12,315.11 12,315.11 
ಬಂಡವಾಳ 20,200.00 20,200.00 
18 ವಾಣಿಜ್ಯ ಮತ್ತು ಕೈಗಾರಿಕೆ ರಾಜಸ 4,193.64 4,193.64 
ಬಂಡವಾಳ 5,052.34 5,052.34 
19 ನಗರಾಭಿವೃದ್ಧಿ ರಾಜಸ್ತ 5,599.27 5,599.27 
20 ಲೋಕೋಪಯೋಗಿ ರಾಜಸ್ತ 6,000.00 6,000.00 
ಬಂಡವಾಳ 82,855.00 82,855.00 
21 ಜಲಸಂಪನ್ಮೂಲ ರಾಜಸ 30.00 30.00 
ಬಂಡವಾಳ 16,974.07 16,974.07 
22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜಸ್ತ 780.04 780.04 
23 ಕಾರ್ಮಿಕ ರಾಜಸ 369.00 369.00 
24 ಇಂಧನ ರಾಜಸ 25.00 25.00 
26 ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ ಬಂಡವಾಳ 4,000.00 4,000.00 
ರಾಜಸ್ಪ 1,87,862.38 1,216.38 1,89,078.76 
ಮೊತ್ತ 
ಬಂಡವಾಳ 1,77,941.10 1,77,941.10 
ಒಟ್ಟು ಮೊತ್ತ 3,65,803.48 1,216.38 3,67,019.86 

















ಜಿ.ಕೆ.ಬೋರೇಗೌಡ 


ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 





3683 


ವಿಶೇಷ ಪತ್ರಿಕೆ 


ಭಾಗ - 1೪-&| ಖೆಂಗಜೂರು, ಮ೦ದಆವಾರ, ಖುಲೈ ೩೧, ೨೦೧೨ (ಶ್ರಾವಣ ೯, ಶತ ವರ್ಷ ೧೯೩೪) | ನಂ. ಕೀ೨೦ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 54 ಶಾಸನ 2012, ಬೆಂಗಳೂರು, ದಿನಾಂಕ: 31.07.2012 
ಕರ್ನಾಟಕ ಮೌಲ್ಯ ವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) ವಿಧೇಯಕ, 2012ಕ್ಕೆ 2012ರ ಜುಲೈ ತಿಂಗಳ ಮೂವತ್ತನೇ ದಿನಾಂಕದಂದು 


ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 27 ಎಂಬುದಾಗಿ ಕರ್ನಾಟಕ ರಾಜ್ಯ 


ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 27 
(2012ರ ಜುಲೈ ಮೂವತ್ತೊಂದನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 2012 
(2012ರ ಜುಲೈ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ. 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ನ್ನು (2004ರ ಕರ್ನಾಟಕ 
ಅಧಿನಿಯಮ 32) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


ಇದು ಭಾರತ ಗಣರಾಜ್ಯದ ಅರವತ್ಮೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು:- 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 
2012 ಎಂದು ಕರೆಯತಕ್ಕದ್ದು. 
(2) ಇದು 2012ರ ಆಗಸ್ಟ್‌ ಒಂದನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. 4ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ರ (2004ರ ಕರ್ನಾಟಕ ಅಧಿನಿಯಮ 32) (ಇಲ್ಲಿ 
ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 4ನೇ ಪ್ರಕರಣದ (1ನೇ ಉಪಪ್ರಕರಣದಲ್ಲಿ,- 


1 ಎ) ಖಂಡದ (1) ನೇ ಉಪಖಂಡದಲ್ಲಿ “ಶೇಕಡಾ ಐದರ” ಎಂಬ ಪದಗಳಿಗೆ “ಶೇಕಡಾ ಐದೂವರೆಯ” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು; ಮತ್ತು 

() (ಬಿ) ಖಂಡದ (60 ನೇ ಉಪಖಂಡದಲ್ಲಿ “ಶೇಕಡಾ ಹದಿನಾಲ್ಕರ ದರದಲ್ಲಿ” ಎಂಬ ಪದಗಳಿಗೆ “ಶೇಕಡಾ ಹದಿನಾಲ್ಕೂವರೆಯ ದರದಲ್ಲಿ 
” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 

3. ಆರನೇ ಅನುಸೂಚಿಯ ತಿದ್ದುಪಡಿ.- ಮೂಲ ಅಧಿನಿಯಮದ ಆರನೇ ಅನುಸೂಚಿಯ 3ನೇ ಅಂಕಣದಲ್ಲಿ,- 


1 1 ರಿಂದ 11 ಮತ್ತು 13 ರಿಂದ 22ರವರೆಗಿನ ಕ್ರಮ ಸಂಖ್ಯೆಗಳಿಗೆ ಸಂಬಂಧಿಸಿದ ನಮೂದುಗಳಲ್ಲಿ, “ಶೇಕಡಾ ಐದು” ಎಂಬ ಪದಗಳು 
ಬರುವ ಕಡೆಗಳಲ್ಲೆಲ್ಲಾ “ಶೇಕಡಾ ಐದೂವರೆ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು; ಮತ್ತು 


(1) 23ನೇ ಕಮ ಸಂಖ್ಯೆಗೆ ಸಂಬಂಧಿಸಿದ ನಮೂದುಗಳಲ್ಲಿ, “ಶೇಕಡಾ ಹದಿನಾಲ್ಕು” ಎಂಬ ಪದಗಳಿಗೆ “ಶೇಕಡಾ ಹದಿನಾಲ್ಕೂವರೆ” ಎಂಬ 
ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಕೆ. ಬೋರೇಗೌಡ 


ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


3684 


ವಿಶೇಷ ಪತ್ರಿಕೆ 


ಭಾಗ - 1V-A| ಖೆಂಗಜೂರು, ಮ೦ದಆವಾರ, ಖುಲೈ ೩೧, ೨೦೧೨ (ಶ್ರಾವಣ ೯, ಶತ ವರ್ಷ ೧೯೩೪) | ನಂ. ಕೀ೨೧ 


FINANCE SECRETARIAT 
NOTIFICATION 
No. FD 71 CSL 2012, Bangalore, dated: 31.07.2012 


The draft of the following rules further to amend the Karnataka Value Added Tax Rules, 2005 which the 
Government of Karnataka proposes to make in exercise of the powers conferred by sub-section (1) of section 88 of the 
Karnataka Value Added Tax Act, 2003 (Karnataka Act 32 of 2004) is hereby published as required by the said sub- 
section for the information of all persons likely to be affected thereby and notice is hereby given that the said draft will 
be taken into consideration after fifteen days from the date of its publication in the Official Gazette. 


Any objection or suggestion, which may be received by the State Government from any person with respect to 
the said draft before the expiry of the period specified above, will be considered by the State Government. Objections or 
suggestions may be addressed to the Principal Secretary to the Government, Finance Department, Vidhana Soudha, 
Bangalore - 560 001. 


DRAFT RULES 


1. Title and commencement.- (1) These rules may be called the Karnataka Value Added Tax (Amendment) 
Rules, 2012. 


(2) They shall come into force from the date of their publication in the Official Gazette. 


2. Amendment of rule 3.- In the Karnataka Value Added Tax Rules, 2005 (hereinafter referred to as the said 
rules), in sub-rule (2) of rule 3,- 


(1) in clause (m), after the table, the following proviso shall be inserted, namely:- 


“Provided that where any deduction is allowed under this clause, then input tax shall not be allowed in 
respect of tax paid on charges for obtaining, on hire or otherwise, machinery and tools and on purchase of 
consumables, used in the execution of works contract.” ; 


(2) after Explanation 111, the following explanation shall be inserted, namely:- 


“Explanation IV.- The deduction under clause (d) and (೮) shall be allowed in the return to be furnished for 
the tax period in which the goods are returned by the purchasers or the dealer as the case may be.” ; 


3. Amendment of rule 27.- In Rule 27 of the said rules, in sub-rule (1), after the second proviso, the following 
proviso shall be inserted, namely:- 


“Provided also that where the value of any taxable goods sold exceeds the value shown in the tax invoice 
already issued for such sale, a tax invoice shall be issued by the registered dealer for the excess value and where any 
other document containing particulars of a tax invoice is issued by the registered dealer for the excess value, such 
document shall be deemed to be a tax invoice.” 


4. Amendment of rule 38.- In rule 38 of the said rules, in sub-rule (1), after the fourth proviso, the following 
provisos shall be inserted, namely:- 


“Provided also that the return submitted by a dealer for any tax period shall also contain values of sales or 
purchases and output tax or input tax in respect of goods sold being returned in such tax period within the period 
prescribed under clause (d) or (e)of sub-rule (2) of rule 3. 


Provided also that the return submitted by a dealer for any tax period shall also contain values of sales or 
purchases and output tax or input tax in respect of goods sold on which tax is payable in excess of the amount shown 
as tax charged in the tax invoice already issued for such sale.” 


5. Amendment of rule 165.- In rule 165 of the said rules, after sub-rule (26), the following sub-rule shall be 
deemed to have been inserted with effect from the first day of September, 2011, namely:- 


functions owing to absence, illness or any other cause or in the event of occurrence of any vacancy in the office of the 
members and the case cannot be adjourned for any reason, the Chairman and the remaining member may function as 


3685 


“(26-A)(a) When, one of the members of the Authority other than the Chairman is unable to discharge his 


the Authority. 


(b) 


Where the Chairman and one other member hear a case under clause (a) and are divided in their opinion, the 


case shall be heard by all the three members.” 


6. 


(1) 


(2) 


(3) 


(4) 


(5) 


(6) 


(1) 


(2) 


Amendment of Form VAT 100.- In Form VAT 100 of the said rules, 


after box 6.5, the following shall be inserted, namely:- 


« 





6.5.1 Taxable turnover of sales with rate of tax of 17% 














after box 6.15, the following shall be inserted, namely:- 


« 





6.15.1 Output tax payable (relating to box No. 6.5.1) 














after box 7.7, the following shall be inserted, namely:- 


« 





7.7.1 Taxable turnover of sales without C Forms at 17% tax 














after box 7.16, the following shall be inserted, namely:- 


« 





7.16.1 Output tax payable (relating to box No. 7.7.1) 














after box 9.5, the following shall be inserted, namely:- 


« 





9.5.1 Net value of purchases at 17% tax 














after box 9.18, the following shall be inserted, namely:- 


« 





9.18.1 Input tax (relating to box No. 9.5.1) 














Amendment of Form VAT 105.- In Form VAT 105 of the said rules, 


after box 6.5, the following shall be inserted, namely:- 


« 





6.5.1 Taxable turnover of sales with rate of tax of 17% 














after box 6.15, the following shall be inserted, namely:- 


« 





6.15.1 Output tax payable (relating to box No. 6.5.1) 














3686 


(3) after box 7.7, the following shall be inserted, namely:- 


« 





7.7.1 Taxable turnover of sales without C Forms at 17% tax 














(4) after box 7.16, the following shall be inserted, namely:- 


« 





7.16.1 Output tax payable (relating to box No. 7.7.1) 














(5) after box 9.5, the following shall be inserted, namely:- 


« 





9.5.1 Net value of purchases at 17% tax 














(6) after box 9.18, the following shall be inserted, namely:- 


« 





9.18.1 Input tax (relating to box No.9.5.1) 














» 


10. Amendment of Form VAT 240.- In Form VAT 240 of the said rules, in the certificate, at the end, the 
following words, letters and brackets shall be omitted, namely:- 


“The dealer has been advised to file revised returns for the period / month ಸಸ and, 
(1) pay differential tax liability of Rs. ...0.000.0.0..0...... with interest of Rs .....0....0..... and penalty of Rs. 
(11) 0೦180117 refund of Rs ..00.0.0.0.0.0.0...... and 


(111) revise the opening / closing balance of input tax credit of Rs. ...0..0..0.0.0...... 
(Note: Strike out whichever is not applicable.) ” 


By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 


ವಿಶೇಷ ಪತ್ರಿಕೆ 


ಭಾಗ -1V-A| ಬೆಂಗಚೂರು, ಮ೦ದಚವಾರ, ಜುಲೈ ೩೧, ೨೦೧೨ (ಶ್ರಾವಣ ೯, ಶತ ವರ್ಷ ೧೯೩೪) | ನಂ. ೫೨೨ 


FINANCE SECRETARIAT 
NOTIFICATION -1 
No. FD 143 CSL 12, Bangalore, dated: 31.7.2012 


In exercise of the powers conferred by sub-section (3) of Section 4 of the Karnataka Value Added Tax Act, 
2003 (Karnataka Act 32 of 2004), read with Section 21 of the Karnataka General Clauses Act, 1899 (Karnataka Act 111 
of 1899), the Government of Karnataka hereby amends, with effect from the first day of August, 2012, the Notification-— 


3687 


111 No. FD 82 CSL 10, dated 31st March, 2010, published in Part IV-A of the Karnataka Gazette, Extraordinary, dated 
31st March, 2010, as follows, namely.- 


In the said Notification, for the words “five per cent”, the words “five and one half per cent’ shall be 


substituted. 


By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 


FINANCE SECRETARIAT 
NOTIFICATION - 8 
No. FD 143 CSL 12, Bangalore, dated: 31.7.2012 


In exercise of the powers conferred by sub-section (3) of Section 4 of the Karnataka Value Added Tax Act, 
2003 (Karnataka Act 32 of 2004), read with Section 21 of the Karnataka General Clauses Act, 1899 (Karnataka Act 111 
of 1899), the Government of Karnataka hereby amends, with effect from the first day of August, 2012, the Notification- 
V No.FD 82 CSL 10, dated 31st March, 2010, published in Part IV-A of the Karnataka Gazette, Extraordinary, dated 31st 
March, 2010, as follows, namely.- 


In the said Notification, for the words “five per cent”, the words “five and one half per cent” shall be 


substituted. 
By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 


FINANCE SECRETARIAT 
NOTIFICATION - 111 
No. FD 143 CSL 12, Bangalore, dated: 31.7.2012 


In exercise of the powers conferred by sub-section (3) of Section 4 of the Karnataka Value Added Tax Act, 
2003 (Karnataka Act 32 of 2004), read with Section 21 of the Karnataka General Clauses Act, 1899 (Karnataka Act 111 
of 1899), the Government of Karnataka hereby amends, with effect from the first day of August, 2012, the Notification-— 
VI No.FD 82 CSL 10, dated 31st March, 2010, published in Part IV-A of the Karnataka Gazette, Extraordinary, dated 
31st March, 2010, as follows, namely.- 


In the said Notification, for the words “five per cent”, the words “five and one half per cent” shall be 


substituted. 


By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 


FINANCE SECRETARIAT 
NOTIFICATION - IV 


No. FD 143 CSL 12, Bangalore, dated: 31.7.2012 


In exercise of the powers conferred by sub-section (3) of Section 4 of the Karnataka Value Added Tax Act, 
2003 (Karnataka Act 32 of 2004), read with Section 21 of the Karnataka General Clauses Act, 1899 (Karnataka Act 111 
of 1899), the Government of Karnataka hereby amends, with effect from the first day of August, 2012, the Notification- 


3688 
VI ೫೦.೫ 35 CSL 11, dated 29th March, 2011, published in Part IV-A of the Karnataka Gazette, Extraordinary, dated 
29th March, 2011, as follows, namely.- 


In the said Notification, for the words “five per cent”, the words “five and one half per cent’ shall be 
substituted. 


By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 


FINANCE SECRETARIAT 
NOTIFICATION - V 


No. FD 143 CSL 12, Bangalore, dated: 31.7.2012 


In exercise of the powers conferred by sub-section (3) of Section 4 of the Karnataka Value Added Tax Act, 
2003 (Karnataka Act 32 of 2004), read with Section 21 of the Karnataka General Clauses Act, 1899 (Karnataka Act 111 
of 1899), the Government of Karnataka hereby amends, with effect from the first day of August, 2012, the Notification 
No.FD 67 CSL 2011, dated 19th July, 2011, published in Part IV-A of the Karnataka Gazette, Extraordinary, dated 19th 
July, 2011, as follows, namely.- 


In the said Notification, for the words “five per cent”, the words “five and one half per cent” shall be 
substituted. 


By Order and in the name of the Governor of Karnataka, 
D.R. SHASHIDHAR 


Under Secretary to Government 
Finance Department (C.T.-1) 


FINANCE SECRETARIAT 
NOTIFICATION - VI 


No. FD 143 CSL 12, Bangalore, dated: 31.7.2012 


In exercise of the powers conferred by sub-section (3) of Section 4 of the Karnataka Value Added Tax Act, 
2003 (Karnataka Act 32 of 2004), read with Section 21 of the Karnataka General Clauses Act, 1899 (Karnataka Act 111 
of 1899), the Government of Karnataka hereby amends, with effect from the first day of August, 2012, the Notification 
No.FD 29 CSL 2010, dated 12% September, 2011, published in Part IV-A of the Karnataka Gazette, Extraordinary, 
dated 12th September, 2011, as follows, namely.- 


In the said Notification, for the words “five per cent”, the words “five and one half per cent’ shall be 
substituted. 


By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 


FINANCE SECRETARIAT 
NOTIFICATION - VII 


No. FD 143 CSL 12, Bangalore, dated: 31.7.2012 


3689 


In exercise of the powers conferred by sub-section (3) of Section 4 of the Karnataka Value Added Tax Act, 
2003 (Karnataka Act 32 of 2004), read with Section 21 of the Karnataka General Clauses Act, 1899 (Karnataka Act 111 
of 1899), the Government of Karnataka hereby amends, with effect from the first day of August, 2012, the Notification- 
11 No.FD 57 CSL 2012, dated 31st March, 2012, published in Part IV-A of the Karnataka Gazette, Extraordinary, dated 
31st March, 2012, as follows, namely.- 


In the said Notification, for the words “five per cent”, the words “five and one half per cent’ shall be 
substituted. 


By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 


FINANCE SECRETARIAT 
NOTIFICATION - VIII 
No. FD 143 CSL 12, Bangalore, dated: 31.7.2012 


In exercise of the powers conferred by sub-section (3) of section 4 of the Karnataka Value Added Tax Act, 2003 
(Karnataka Act 32 of 2004), the Government of Karnataka hereby reduces with effect from the First day of August, 
2012 and upto Thirty first day of October, 2012, the tax payable under the said Act to five per cent, on the sale of 
medicinal and pharmaceutical preparations by.- 


(1) a dealer selling such goods out of his stock held as on thirty first day of July, 2012 and on which tax has 
been paid at five per cent under the said Act on its sale to him by another dealer registered in the State; 


and 
(2) adealer selling such goods out of his purchases made from a dealer falling under clause (1), 


subject to the condition that the burden of proving that the sale of goods by him fall under clause (1) or (2) shall be on 


the dealer claiming reduction of tax under this Notification. 


By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 
FINANCE SECRETARIAT 


NOTIFICATION - IX 


No. FD 143 CSL 12, Bangalore, dated: 31.7.2012 


In exercise of the powers conferred by sub-section (3) of Section 4 of the Karnataka Value Added Tax Act, 
2003 (Karnataka Act 32 of 2004), the Government of Karnataka hereby reduces, with effect from the first day of 
August, 2013, the tax payable by a dealer under the said Act on the sale of goods, 


(1) with rate of tax of five and one half per cent to five per cent; and 
(2) with rate of tax of fourteen and one half per cent to fourteen per cent. 


By Order and in the name of the Governor of Karnataka, 


D.R. SHASHIDHAR 
Under Secretary to Government 
Finance Department (C.T.-1) 


3690 


ವಿಶೇಷ ಪತ್ರಿಕೆ 


ಭಾಗ - 881 | ಬೆ೦ದಚೂರು, ಮಂಗಆವಾರ, ಜುಲೈ ೩೧, ೨೦೧೨ (ಶ್ರಾವಣ ೯, ಶತ ವರ್ಷ ೧೯೩೪) | ನಂ. ೫೨೩ 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ತಿದ್ದುಪಡಿ ಅಧಿಸೂಚನೆ 
ಸಂ: ಅಎಲ್‌ಎನ್‌(ಪಂ)ಸಿಆರ್‌:5/12-13, ಬೆಂಗಳೂರು, ದಿನಾಂಕ: 30-07-2012 


1993ರ ಕರ್ನಾಟಕ ಪಂಚಾಯತ್‌ರಾಜ್‌ ಅಧಿನಿಯಮದ ಪ್ರಕರಣ 5ರ ಉಪಪ್ರಕರಣ 5ರಂತೆ ಮತ್ತು ರಾಜ್ಯ ಚುನಾವಣಾ ಆಯೋಗದ 
ಆದೇಶಗಳ ಪ್ರಕಾರ ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟಿ ತಾಲ್ಲೂಕಿನ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಬರುವ ಪ್ರಾದೇಶಿಕ ಚುನಾವಣಾ 
ಕ್ಷೇತ್ರವಾರು ಒಳಪಡುವ ಗ್ರಾಮಗಳನ್ನು ಹಾಗೂ ನಿಗದಿಪಡಿಸಿರುವ ಸದಸ್ಯರ ಸ್ಥಾನಗಳ ಸಂಖ್ಯೆಯನ್ನು ಕೋಷ್ಟಕ-(1)ರಲ್ಲಿ ಹಾಗೂ ಈ ಪೈಕಿ ಪರಿಶಿಷ್ಟ 
ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಿರಿಸಿದ ಸ್ಥಾನಗಳ ವಿವರವನ್ನು ಕೋಷ್ಟಕ-(2)ರಲ್ಲಿ, ಮೀಸಲಿರಿಸದ ಸಾಮಾನ್ಯ ಸ್ಥಾನಗಳ 
ವಿವರವನ್ನು ಕೋಷ್ಟಕ-(3)ರಲ್ಲಿ ಮತ್ತು ಇವುಗಳ ಪೈಕಿ ಪ್ರತಿ ಪ್ರವರ್ಗದಲ್ಲಿ ಮಹಿಳೆಯರಿಗೆ ಮೀಸಲಿರಿಸಿದ ಸ್ಥಾನಗಳ ವಿವರವನ್ನು ಸದರಿ ಕೋಷ್ಟಕಗಳ 
ಅಂಕಣ-(3)ರಲ್ಲಿ ನಮೂದಿಸಿ, ಈ ಕಾರ್ಯಾಲಯದ  ದಿನಾಂಕ:18-01-2010ರ ಅಧಿಸೂಚನೆ ಸಂ.ಇಎಲ್‌ಎನ್‌(ಪಂ)ಸಿಆರ್‌.24/09-10 ನ್ನು 


ಹೊರಡಿಸಲಾಗಿತ್ತು 


ಕರ್ನಾಟಕ ಸರ್ಕಾರವು ದಿನಾಂಕ 23-07-2010ರಂದು ಹೊರಡಿಸಿರುವ ಅಧಿಸೂಚನೆ ಸಂ. ಸಂವ್ಯಶಾಇ.03. ಶಾಸನ.2010ರಂತೆ ಜಾರಿಗೆ 
ಬಂದಿರುವ ಕರ್ನಾಟಕ ಪಂಚಾಯತ್‌ರಾಜ್‌ (ತಿದ್ದುಪಡಿ) ಅಧಿನಿಯಮ 2010ರ 5ನೇ ಪ್ರಕರಣದ 4ನೇ ಉಪಪ್ರಕರಣದ ತಿದ್ದುಪಡಿ ಅನುಸಾರ, ಪ್ರತಿ 
ಗ್ರಾಮ ಪಂಚಾಯಿತಿಯಲ್ಲಿ ಪ್ರವರ್ಗವಾರು ಮೀಸಲಿರಿಸಿದ ಹಾಗೂ ಮೀಸಲಿರಿಸದ (ಸಾಮಾನ್ಯ) ಒಟ್ಟು ಸ್ಥಾನಗಳ ಪೈಕಿ ಶೇಕಡಾ 50%ರಷ್ಟು ಸ್ಥಾನಗಳನ್ನು 
ಮಹಿಳೆಯರಿಗೆ ಮೀಸಲಿರಿಸಬೇಕಾಗಿರುತ್ತದೆ. ಆನಂತರ, ಸರ್ಕಾರವು ದಿನಾಂಕ 16-07-2011ರಂದು ಹೊರಡಿಸಿರುವ ಅಧಿಸೂಚನೆ 
ಸಂ.ಸಂವ್ಯಶಾಇ.40.ಶಾಸನ.2010ರಂತೆ ದಿನಾಂಕ: 04-10-2010ರಿಂದ ಅನ್ವಯವಾಗುವಂತೆ ಜಾರಿಗೆ ಬಂದಿರುವ ಕರ್ನಾಟಕ ಪಂಚಾಯತ್‌ರಾಜ್‌ 
(ತಿದ್ದುಪಡಿ) ಅಧಿನಿಯಮ 2011ರಂತೆ ಮೂಲ ಅಧಿನಿಯಮದ 5ನೇ ಪ್ರಕರಣದ 3ನೇ ಉಪಪ್ರಕರಣದ ತಿದ್ದುಪಡಿ ಅನುಸಾರ, ಪ್ರತಿ ಗ್ರಾಮ 


ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಿರಿಸಿದ ಸ್ಥಾನಗಳ ಒಟ್ಟು ಸಂಖ್ಯೆಯು ಆ ಗ್ರಾಮ 


ಪಂಚಾಯಿತಿಯ ಒಟ್ಟು ಸದಸ್ಯ ಸ್ಥಾನಗಳ ಸಂಖ್ಯೆಯ ಶೇಕಡಾ 50%ನ್ನು ಮೀರುವಂತಿಲ್ಲ. 


ಆದುದರಿಂದ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲ್ಲೂಕಿನ 2012ರ ಆಗಸ್ಟ್‌ ತಿಂಗಳಲ್ಲಿ ಅವಧಿ ಮುಕ್ತಾಯವಾಗಲಿರುವ 
ಮುತ್ತಂದ್ರ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಮಾತ್ರ ಸರ್ಕಾರದ ಮೇಲಿನ ಅಧಿಸೂಚನೆಗಳ ಅನುಸಾರ, ಈ ಕಾರ್ಯಾಲಯದ ದಿನಾಂಕ 18-01- 
2010ರ ಅಧಿಸೂಚನೆಯಲ್ಲಿನ ಕೋಷ್ಟಕ-(2) ಮತ್ತು ಕೋಷ್ಟಕ-(3)ನ್ನು ಮಾರ್ಪಡಿಸಿ, ತಿದ್ದುಪಡಿಯನ್ನು ಅಧಿಸೂಚಿಸಲಾಗಿದೆ. (ಸದರಿ ಗ್ರಾಮ 
ಪಂಚಾಯಿತಿಯ ದಿನಾಂಕ: 18-01-2010ರ ಅಧಿಸೂಚನೆಯಲ್ಲಿನ ಕೋಷ್ಟಕ-(1)ರಲ್ಲಿ ಯಾವುದೇ ಮಾರ್ಪಾಟು ಇರುವುದಿಲ್ಲ) 
ಎಸ್‌.ಶಂಕರನಾರಾಯಣ 


ಜಿಲ್ಲಾಧಿಕಾರಿ, 
ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ. 


ಕೋಷ್ಟಕ -2 


ಗ್ರಾಮ ಪಂಚಾಯಿತಿಯ ಹೆಸರು : 26-ಮುತ್ತಂದ್ರ ತಾಲ್ಲೂಕು: ಹೊಸಕೋಟೆ 


ತ್‌ 


3691 


ಪರಿಶಿಷ್ಠ ಜಾತಿಗಳು, ಪರಿಶಿಷ್ಠ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದವರಿಗಾಗಿ ಮೀಸಲಿರಿಸಿದ ಮತ್ತು ಪರಿಶಿಷ್ಠ ಜಾತಿಗಳು, 
ಪರಿಶಿಷ್ಠ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದವರಿಗಾಗಿ ಹಾಗೆ ಮೀಸಲಿರಿಸಿದಂತಹ ಸ್ಥಾನಗಳ ಪೈಕಿ ಮಹಿಳೆಯರಿಗೆ ಮೀಸಲಿರಿಸಿದ 
ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳು. 




































































ಹಾಲಿ ಇರುವಂತೆ ತಿದ್ದುಪಡಿಯಂತೆ ಓದಿಕೊಳ್ಳುವುದು 
ಪರಿಶಿಷ್ಠ ಜಾತಿಗಳು, ಪರಿಶಿಷ್ಠ ಪರಿಶಿಷ್ಠ ಜಾತಿಗಳು, ಪರಿಶಿಷ್ಠ ಪರಿಶಿಷ್ಠ ಜಾತಿಗಳು, ಪರಿಶಿಷ್ಠ ಪರಿಶಿಷ್ಠ ಜಾತಿಗಳು, ಪರಿಶಿಷ್ಠ 
ಕ್ರ ಪಂಗಡಗಳು ಮತ್ತು ಹಿಂದುಳಿದ ಪಂಗಡಗಳು ಮತ್ತು ಹಿಂದುಳಿದ ಪಂಗಡಗಳು ಮತ್ತು ಹಿಂದುಳಿದ ಪಂಗಡಗಳು ಮತ್ತು ಹಿಂದುಳಿದ 
ಸಂ. ವರ್ಗ ಗಳಿಗೆ ಸೇರಿದವರಿಗಾಗಿ ವರ್ಗಗಳ ಸ್ಥಾನಗಳಿಂದ ವರ್ಗ ಗಳಿಗೆ ಸೇರಿದವರಿಗಾಗಿ ವರ್ಗಗಳ ಸ್ಥಾನಗಳಿಂದ 
ಸ್ಥಾನಗಳನ್ನು ಮಹಿಳೆಯರಿಗಾಗಿ ಸ್ಥಾನಗಳನ್ನು ಮೀಸಲಿರಿಸಲಾದ ಮಹಿಳೆಯರಿಗಾಗಿ 
ಮೀಸಲಿರಿಸಲಾದ ಚುನಾವಣಾ ಮೀಸಲಿರಿಸಲಾದ ಚುನಾವಣಾ ಚುನಾವಣಾ ಕ್ಷೇತ್ರಗಳು ಮೀಸಲಿರಿಸಲಾದ ಚುನಾವಣಾ 
ಕ್ಷೇತ್ರಗಳು ಕ್ಷೇತ್ರಗಳು ಕ್ಷೇತ್ರಗಳು 
ಪರಿಶಿಷ್ಠ ಜಾತಿಗಳು 
1. ಮುತ್ತಂದ್ರ ಮುತ್ತಂದ್ರ 1. ಮುತ್ತಂದ್ರ ಮುತ್ತಂದ್ರ 
2. ಕೋಟೂರು ಅಜ್ಜಗೊ೦ಡನಹಳ್ಳಿ 2. ಮುತ್ತಂದ್ರ ಕೋಟೂರು 
3. ಹಾರೋಹಳ್ಳಿ ಬೋದನಹೊಸಹಳ್ಳಿ 3. ಕೋಟೂರು ಹಾರೋಹಳ್ಳಿ 
4. ನಾಗನಾಯ್ಕನಕೋಟೆ 4. ಹಾರೋಹಳ್ಳಿ ಬೋದನಹೊಸಹಳ್ಳಿ 
5, ಅಜ್ಜಗೊ೦ಡನಹಳ್ಳಿ 5. ನಾಗನಾಯ್ಕನಕೋಟೆ 
6. ಬೋದನಹೊಸಹಳ್ಳಿ 6. ಬೋದನಹೊಸಹಳ್ಳಿ 
(J ಬೋದನಹೊಸಹಳ್ಳಿ 7. ಬೋದನಹೊಸಹಳ್ಳಿ 
ಪರಿಶಿಷ್ಠ ಪಂಗಡಗಳು 
1, ಬೆಳ್ಳಿಕೆರೆ ಬೆಳ್ಳಿಕೆರೆ 1. ಬೆಳ್ಳಿಕೆರೆ ಬೆಳ್ಳಿಕೆರೆ 
ಹಿಂದುಳಿದ ವರ್ಗಗಳ "ಎ' ಗುಂಪು 
[ ಮುತ್ತಂದ್ರ ಮುತ್ತಂದ್ರ 1. ಕೋಟೂರು ಕೋಟೂರು 
2. ಮುತ್ತಂದ್ರ ಬೆಳ್ಳಿಕೆರೆ 
3. ಬೆಳ್ಳಿಕೆರೆ 
4. ಕೋಟೂರು 
5, ಬೋದನಹೊಸಹಳ್ಳಿ 
ಹಿಂದುಳಿದ ವರ್ಗಗಳ 'ಬಿ' ಗುಂಪು 
1. ಹಾರೋಹಳ್ಳಿ — ದ 
ಕೋಷ್ಟಕ - 3 
ಗ್ರಾಮ ಪಂಚಾಯಿತಿಯ ಹೆಸರು : 26-ಮುತ್ತಂದ್ರ 


[ಮ 


ತಾಲ್ಲೂಕು: ಹೊಸಕೋಟೆ 


ಪ್ರಾದೇಶಿಕ ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಿಡದ ಸ್ಥಾನಗಳ ಪೈಕಿ ಮಹಿಳೆಯರಿಗೆ ಮೀಸಲಾಗಿಟ್ಟ ಸ್ಥಾನಗಳು 




















ಹಾಲಿ ಇರುವಂತೆ ತಿದ್ದುಪಡಿಯಂತೆ ಓದಿಕೊಳ್ಳುವುದು. 
ತ್ರ ಮೀಸಲಿಡದ ಸ್ಥಾನಗಳ ಪೃಕಿ ಮೀಸಲಿಡದ ಸ್ಥಾನಗಳ ಪೈಕಿ 
ಸಂ. ಸ್ಥಾನಗಳನ್ನು ಮೀಸಲಿಡದ ಮಹಿಳೆಯರಿಗಾಗಿ ಸ್ಥಾನಗಳನ್ನು ಸ್ಥಾನಗಳನ್ನು ಮೀಸಲಿಡದ ಮಹಿಳೆಯರಿಗಾಗಿ ಸ್ಥಾನಗಳನ್ನು 
ಚುನಾವಣಾ ಕ್ಷೇತ್ರಗಳ ಹೆಸರು ಮೀಸಲಿಟ್ಟಿರುವ ಚುನಾವಣಾ ಚುನಾವಣಾ ಕ್ಷೇತ್ರಗಳ ಹೆಸರು ಮೀಸಲಿಟ್ಟಿರುವ ಚುನಾವಣಾ 
ಕ್ಷೇತ್ರಗಳ ಹೆಸರು ಕ್ಷೇತ್ರಗಳ ಹೆಸರು 
I. ಮುತ್ತಂದ್ರ ಮುತ್ತಂದ್ರ 1. ಮುತ್ತಂದ್ರ ಮುತ್ತಂದ್ರ 
2, ಹಾರೋಹಳ್ಳಿ ಹಾರೋಹಳ್ಳಿ 2. ಮುತ್ನಂದ್ರ ಹಾರೋಹಳ್ಳಿ 
3. ನಾಗನಾಯ್ಕನಕೋಟೆ 3. ಬೆಳ್ಳಿಕೆರೆ ನಾಗನಾಯ್ಕನಕೋಟೆ 
4. ಬೋದನಹೊಸಹಳ್ಳಿ 4. ಹಾರೋಹಳ್ಳಿ ಅಜ್ಜಗೊಂ೦ಡನಹಳ್ಳಿ 
5. ಹಾರೋಹಳ್ಳಿ ಬೋದನಹೊಸಹಳ್ಳಿ 
6. ನಾಗನಾಯ್ಕನಕೋಟೆ 
7. ಅಜ್ಜಗೊಂಡನಹಳ್ಳಿ 
8. ಬೋದನಹೊಸಹಳ್ಳಿ 
9. ಬೋದನಹೊಸಹಳ್ಳಿ 

















3692 


ಎಸ್‌.ಶಂಕರನಾರಾಯಣ 
ಜಿಲ್ಲಾಧಿಕಾರಿ, 
ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ. 


ವಿಶೇಷ ಪತ್ರಿಕೆ 


ಭಾಗ - IV-A| ಖೆಂಗಜೂರು, ಮ೦ದಆವಾರ, ಖುಲೈ ೩೧, ೨೦೧೨ (ಶ್ರಾವಣ ೯, ಶಹ ವರ್ಷ ೧೯೩೪) | ನಂ. ಕೀ೨೪ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 57 ಶಾಸನ 2009, ಬೆಂಗಳೂರು, ದಿನಾಂಕ: 31.07.2012 


ದಿ ಕರ್ನಾಟಕ ಕೋ-ಅಪರೇಟಿವ್‌ ಸೊಸೈಟೀಸ್‌ (ಸೆಕೆಂಡ್‌ ಅಮೆಂಡ್‌ಮೆಂಟ್‌) ಬಿಲ್‌, 2010ಕ್ಕೆ 2012ರ ಜುಲೈ 19ನೇ ದಿನಾಂಕದಂದು 
ಘನತೆವೆತ್ತ ರಾಷ್ಟ ಪತಿಗಳ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2012ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 28 ಎಂಬುದಾಗಿ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO. 28 OF 2012 
(First Published in the Karnataka Gazette Extra-ordinary on the thirty-first day of July, 2012) 
THE KARNATAKA CO-OPERATIVE SOCIETIES (SECOND AMENDMENT) ACT, 2010 


(Received the assent of the President on the Nineteenth day of July, 2012) 
An Act, further to amend the Karnataka Co-operative Societies Act, 1959. 


Whereas it is expedient to amend the Karnataka Co-operative Societies Act, 1959 (Karnataka Act 11 of 1959) 


for the purposes hereinafter appearing; 
Be it enacted by the Karnataka State Legislature in the sixty first year of the Republic of India as follows:- 


1. Short title and commencement.- (1) This Act may be called the Karnataka Co-operative Societies (Second 
Amendment) Act, 2010. 


(2) It shall come into force on such date as the State Government may, by notification, appoint. 


2. Insertion of section 14A.- After section 14 of the Karnataka Co-operative Societies Act, 1959 (Karnataka 
Act 11 of 1959), the following section shall be inserted, namely:- 


"14A. Power to direct amalgamation, division and re-organisation in public interest.- (1) Notwithstanding 
anything contained in this Act or the rules made thereunder and the bye-laws of the co-operative societies 
concerned, where the Registrar, is satisfied that it is essential in public interest or in the interest of co- 
operative movement or for the purpose of securing the proper management of any co-operative societies 
without compromising their financial viability that any two or more co-operative societies should be 
amalgamated to form a single co-operative society or any co-operative society should be divided or any co- 
operative society should be reorganized, the Registrar shall order the amalgamation, division or reorganization 
of such co-operative societies: 


Provided that in case of a co-operative bank no order under this sub-section shall be made without the 


previous sanction in writing of the Reserve Bank. 


(2) No order under sub-section (1) shall be made by the Registrar or any other officer without giving an 
opportunity of making representation or of being heard with a notice of not less than thirty days to any co-operative 


society or person likely to be affected by such order. 
(3) The order shall,- 


(a) provide for the devolution of the assets and liabilities of the co-operative society or societies amalgamated, 
divided or reorganized and the date on which the devolution takes effect; 


(b) specify, 


3693 


(1) the composition, strength, names and the term of office of the members (including the 
Chairman) of the first committee; 


(ii) who shall subject to section 29G be, the Managing Director / Secretary, of the new co-operative 
society or each of the co-operative societies, as the case may be; and 


(iii) the bye-laws which the new co-operative society or each of the new co-operative societies shall, 
until amended in accordance with the provisions of the Act and the rules, follow: 


Provided that the Registrar may by order curtail the term under sub-clause (1 and take necessary steps to 
hold general meeting of the co-operative society and elections before the expiry of the term so curtailed. 


(4) Every order under sub-section (3) shall be published in the Official Gazette and shall, unless otherwise 
specified in the order, come into force on such publication. 


(5) The order referred to in sub-section (1), may contain such incidental, consequential and supplemental 
provisions as may, in the opinion of the Registrar, be necessary to give effect to the amalgamation or division or 
reorganization as the case may be. 


(6) Notwithstanding anything contained in the Transfer of Property Act, 1882 (Central Act 4 of 1882) or the 
Registration Act, 1908 (Central Act 16 of 1908), in the event of amalgamation, the registration of the amalgamated co- 
operative society and in the event of division, the registration of new co-operative societies shall with effect from the 
date specified in the order of amalgamation or division in each case be sufficient conveyance to vest the assets and 
liabilities of the amalgamating co-operative societies or the original co-operative society in the amalgamated co- 
operative society or the new co-operative societies, as the case may be. 


(7) The amalgamation or division or reorganization of a co-operative society shall not affect any right or 
obligation of the co-operative societies so amalgamated or the co-operative society so divided or reorganized or render 
defective any legal proceedings which might have been continued or commenced by or against the co-operative societies 
which have been so amalgamated or divided or reorganized and accordingly such legal proceedings may be continued 
or commenced by or against the amalgamated co-operative society, the reorganized co-operative society or the new co- 
operative societies as the case may be." 


By Order and in the name of the Governor of Karnataka, 


G.K. BOREGOWDA 
Secretary to Government, 
Department of Parliamentary Affairs and Legislation 


ವಿಶೇಷ ಪತ್ರಿಕೆ 


ಭಾಗ - 1೪-&| ಬೆಂಗಚೂರು, ಮ೦ದಚವಾರ, ಜುಲೈ ೩೧, ೨೦೧೨ (ಶ್ರಾವಣ ೯, ಶಹ ವರ್ಷ ೧೯೩೪) | ನಂ. ೫೨8 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 156 ಎಂಆರ್‌ (01) 2012, ಬೆಂಗಳೂರು, ದಿನಾಂಕ : 30ನೇ ಜುಲೈ, 2012 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಣ 331 ಎಂಆರ್‌ಇ (1) 2008 ದಿನಾಂಕ: 31/07/2010 ರಲ್ಲಿ 
ಸ್ಥಾಪಿಸಲಾಗಿರುವ ಬಾಗಲಕೋಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ತಿದ್ದುಪಡಿ ಸಂಖ್ಯೆ: ಸಇ 331 ಎಂಆರ್‌ಇ (03) 2008 ದಿನಾಂಕ: 


03/08/2010 ರಲ್ಲಿ ನಾಮ ನಿರ್ದೇಶನ ಮಾಡಿರುವ ಈ ಕೆಳಕಂಡ ಸದಸ್ಯರ ಅವಧಿಯನ್ನು ಸದರಿ ಕಾಯ್ದೆಯ ಕಲಂ 30(4)(೩) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಬಾಗಲಕೋಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ದಿನಾಂಕ: 01/08/2012 ರಿ೦ದ ದಿನಾಂಕ: 31/07/2013ರ 
ವರೆಗೆ ವಿಸ್ತರಿಸಿದೆ : 








ಕ್ಟ 
A ಶ್ರೀಯುತರು / ಶ್ರೀಮತಿ ಗ್ರಾಮ 
01 ಪ್ರಭುಸ್ವಾಮಿ ಸರಗಣಾಚಾರಿ ಸಾ। ಮುಚಖಂಡಿ ಸದಸ್ಯರು 




















3694 









































ಕ್ರ 

ಎ ಶ್ರೀಯುತರು / ಶ್ರೀಮತಿ ಗ್ರಾಮ 

02 ಎಸ್‌.ಎಂ. ಹರಗಬಲ್‌ ಸಾ॥ ಬೇವೂರು ಸದಸ್ಯರು 
03 ರವಿ ಅರಿಷಿಣಗೋಡಿ ಸಾ| ಬೆನಕಟ್ಟಿ ಸದಸ್ಯರು 
04 ಸುರೇಶ್‌ ಕೊಣ್ಣೂರು ಸಾ॥ ರಾಮಪುರ ಸದಸ್ಯರು 
05 ಸಂಗಣ್ಣ ಕಲಾದಗಿ ಸಾ| ಮುಗಳೊಳ್ಳಿ ಸದಸ್ಯರು 
06 ಉಮೇಶ್‌ ಜುಮನಾಳ್‌ ಸಾ| ಮಣ್ಣಿಕಟ್ಟ ಸದಸ್ಯರು 
07 ಸಂಗಪ್ಪ ಕೊಪ್ಪದ ಸಾ॥ ಬಾಗಲಕೋಟ ಸದಸ್ಯರು 
08 ಹಣಮಂತ ಗಣಿ ಸಾ ನಾಗರಾಳ ಸದಸ್ಯರು 
09 ಕೃಷ್ಣ ಲಮಾಣಿ ಸಾ। ಮುಚಖಂಡಿ ಎಲ್‌.ಟಿ ಸದಸ್ಯರು 
10 ಅಯ್ಯಪ್ಪ ವಾಲ್ಮೀಕಿ ಬಾಗಲಕೋಟ ಸದಸ್ಯರು 
11 ಸುವರ್ಣ ಪಾಟೀಲ ನವನಗರ ಸದಸ್ಯರು 
12 ಜಿ.ಅಯ್‌. ಅಂಗಡಿ ಬಾಗಲಕೋಟ ಸದಸ್ಯರು 
13 ರಂಗಪ್ಪ ದಿಡ್ಡಿಮನಿ ಆಚನೂರು ಸದಸ್ಯರು 




















ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕಲಂ 10(4)(a) ರನ್ವಯ ಮೇಲೆ ಹೇಳಿರುವ ನಾಮ ನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ 
"ಶ್ರೀ ಪ್ರಭುಸ್ವಾಮಿ ಸರಗಣಾಚಾರಿ, ಸಾ। ಮುಚಖಂಡಿ" ಇವರನ್ನು "ಅಧ್ಯಕ್ಷರನ್ನಾಗಿ" ಮತ್ತು "ಶ್ರೀ ಎಸ್‌.ಎಂ. ಹರಗಬಲ್‌, ಸಾ ಬೇವೂರು" ಇವರನ್ನು 
"ಉಪಾಧ್ಯಕ್ಷರನ್ನಾಗಿ" ದಿನಾಂಕ: 01/08/2012 ರಿ೦ದ ದಿನಾಂಕ: 31/07/2013 ರ ವರೆಗೆ ಸರ್ಕಾರದ ಇಚ್ಛಾನುಸಾರವಾಗಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - IV-A| ಖೆಂಗಜೂರು, ಮಂಗಕವಾರ, ಖುಲೈ ೩೧, ೨೦೧೨ (ಶ್ರಾವಣ ೯, ಶಹ ವರ್ಷ ೧೯೩೪) | ನಂ. ಶೀ೨೬ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಳ 156 ಎಂಆರ್‌ಇ (02) 2012, ಬೆಂಗಳೂರು, ದಿನಾಂಕ : 30ನೇ ಜುಲೈ, 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ; ಸಣ 331 ಎಂಆರ್‌ಐ (1) 2008 ದಿನಾಂಕ: 31/07/2010 ರಲ್ಲಿ 
ಸ್ಥಾಪಿಸಲಾಗಿರುವ ಬೀಳಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 331 ಎ೦ಆರ್‌ಇ (02) 2008 ದಿನಾಂಕ: 
31/07/2010 ರಲ್ಲಿ ನಾಮ ನಿರ್ದೇಶನ ಮಾಡಿರುವ ಈ ಕೆಳಕಂಡ ಸದಸ್ಯರ ಅವಧಿಯನ್ನು ಸದರಿ ಕಾಯ್ದೆಯ ಕಲಂ 30(4)(೩) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಬೀಳಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ದಿನಾಂಕ: 01/08/2012 ರಿಂದ ದಿನಾಂಕ: 31/07/2003 ರ ವರೆಗೆ 
ವಿಸರಿಸಿದೆ : 


3695 


















































ಕ್ರ 

ಸ ಶ್ರೀಯುತರು / ಶ್ರೀಮತಿ 

01 ಕೃಷ್ಣಗೌಡ ವೆಂಕನಗೌಡ ಪಾಟೀಲ, ಸಾ॥ ಅರಕೇರಿ, ಬೀಳಗಿ ತಾಲ್ಲೂಕು. ಸದಸ್ಯರು 
02 ಅನಿಲ್‌ ಕುಮಾರ್‌ ಕೇಶವರಾವ್‌, ದೇಶಪಾಂಡೆ, ಬೀಳಗಿ. ಸದಸ್ಯರು 
03 ಗೋಪಾಲಪ್ಪ ಚನ್ನಪ್ಪ ನಾಗರ, ಸಾ| ಧವಳೇಶ್ವರ. ಸದಸ್ಯರು 
04 ಚಂದ್ರಕಾಂತ್‌ ಹೊಲಗೇರಿ, ಸಾ॥ ಸೊನ್ನ. ಸದಸ್ಯರು 
05 ಶಿವಪ್ಪ ರಾಮಪ್ಪ ಕದಂಪುರ್‌, ಸಾ| ಗೋವಿನದಿನ್ನಿ. ಸದಸ್ಯರು 
06 ಸಿದ್ದು ಯಮುನಪ್ಪ ಮಾದರ್‌, ಸಾ॥ ಬೀಳಗಿ. ಸದಸ್ಯರು 
07 ಮಲ್ಲಿಕಾರ್ಜುನ ಸಿದ್ದಪ್ಪ ಬೆಳವಲ್‌, ಸಾ। ಕೊಪ್ಪೆಎಸ್ಕೆ. ಸದಸ್ಯರು 
08 ಸಂಕಪ್ಪ ಗುರಪ್ಪ ಒಡೆಯರ್‌, ಸಾ। ಸಿದ್ಧಾಪುರ್‌. ಸದಸ್ಯರು 
09 ಶೋಭಾ ಸಿದ್ಧಪ್ಪ ಹಂಚಿನಾಳ್‌, ಸಾ| ಹೆರಕಲ್‌. ಸದಸ್ಯರು 
10 ರಜತ್‌ ಕುಮಾರ್‌ ಸಂಗಪ್ಪ ಶೆಟ್ಟರ್‌, ಸಾ। ಗಲಗಲಿ. ಸದಸ್ಯರು 
11 ಶೈಲ ಸಿದ್ದಲಿಂಗಯ್ಯ, ಯಂಕಂಚಿ, ಸಾ ಬೀಳಗಿ. ಸದಸ್ಯರು 





ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕಲಂ 10(4)(a) ರನ್ವಯ ಮೇಲೆ ಹೇಳಿರುವ ನಾಮ ನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ 
"ಶ್ರೀ ಕೃಷ್ಣಗೌಡ ವೆಂಕನಗೌಡ ಪಾಟೀಲ, ಸಾ| ಅರಕೇರಿ, ಬೀಳಗಿ ತಾಲ್ಲೂಕು" ಇವರನ್ನು "ಅಧ್ಯಕ್ಷರನ್ನಾಗಿ" ಮತ್ತು "ಶ್ರೀ ಅನಿಲ್‌ ಕುಮಾರ್‌ ಕೇಶವರಾವ್‌, 
ದೇಶಪಾಂಡೆ, ಬೀಳಗಿ" ಇವರನ್ನು "ಉಪಾಧ್ಯಕ್ಷರನ್ನಾಗಿ" ದಿನಾಂಕ: 01/08/2012 ರಿಂದ ದಿನಾಂಕ: 31/07/2013 ರ ವರೆಗೆ ಅಥವಾ ಸರ್ಕಾರದ 


ಇಚ್ಛಾನುಸಾರವಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಸಹಕಾರ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - IV-A| ಬೆ೦ಗಚೂರು, ಮಂಗಕವಾರ, ಖುಲೈ ೩೧, ೨೦೧೨ (ಶ್ರಾವಣ ೯, ಪಹ ವರ್ಷ ೧೯೩೪) | ನಂ. ೬೨೭ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 156 ಎಂಆರ್‌ಇ (03) 2012, ಬೆಂಗಳೂರು, ದಿನಾಂಕ : 30ನೇ ಜುಲೈ, 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಇ 115 ಎ೦ಆರ್‌ಇ (1 2008 (ಭಾಗ) ದಿನಾಂಕ: 31/08/2010 ರಲ್ಲಿ 
ಸ್ಥಾಪಿಸಲಾಗಿರುವ ಗಂಗಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 115 ಎ೦ಆರ್‌ಇ (2) 2008 (ಭಾಗ) ದಿನಾಂಕ: 


31/08/2010 ರಲ್ಲಿ ನಾಮ ನಿರ್ದೇಶನ ಮಾಡಿರುವ ಈ ಕೆಳಕಂಡ ಸದಸ್ಯರ ಅವಧಿಯನ್ನು ಸದರಿ ಕಾಯ್ದೆಯ ಕಲಂ 10(4)() ರಲ್ಲಿ ಪ್ರದತ್ತವಾದ 


3696 


ಅಧಿಕಾರವನ್ನು ಚಲಾಯಿಸಿ, ಗಂಗಾವತಿ ಕೃಷಿ ಉತ್ಪನ್ನ ಮಾಡುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ದಿನಾಂಕ: 31/08/2012 ರಿಂದ ದಿನಾಂಕ: 30/08/2003 ರ 
ವರೆಗೆ ವಿಸ್ತರಿಸಿದೆ : 















































ಕಸಂ. ಶ್ರೀಯುತರು / ಶ್ರೀಮತಿ 

01 ಅಮರೇಗೌಡ ವೀರನಗೌಡ ಪೋಲಿಸ್‌ ಪಾಟೀಲ್‌, ಸದಸ್ಯರು 
ವೆಂಕಟಗಿರಿ, ಗಂಗಾವತಿ ತಾಲ್ಲೂಕು. 

02 ಹನುಮಂತಯ್ಯ ನರಸಿಂಗಪ್ಪ, ಸದಸ್ಯರು 
ಆನೇಗೊಂದಿ, ಗಂಗಾವತಿ ತಾಲ್ಲೂಕು. 

03 ಸೋಮಪ್ಪ ಮಲ್ಲಪ್ಪ ಯಲಬುರ್ಗಿ, ಸದಸ್ಯರು 
ಹಿರೇಜ೦ತಗಲ್‌, ಗಂಗಾವತಿ ತಾಲ್ಲೂಕು. 

84 1 ಭತ್ತದ ಶರಣಬಸಪ್ಪ ತಂದೆ ಸಿದ್ಧಪ್ಪ ಸದಸ್ಯರು 
3ನೇ ವಾರ್ಡ್‌, ಕನಕಗಿರಿ. 

05 ವಾಗೀಶಸ್ವಾಮಿ ತಂದೆ ವಿಶ್ವನಾಥ ಸ್ವಾಮಿ, ಸದಸ್ಯರು 
ಕಲ್ಮಠ ಹತ್ತಿರ, ಕನಕಗಿರಿ. 

06 ಶಶಿಧರಗೌಡ ತಂದೆ ಬಸನಗೌಡ ಮಾಲಿಪಾಟೀಲ, ಸದಸ್ಯರು 
ಹೆರೂರು. 

07 ರಾಜಾ ಚಚ್ಚಪ್ಪ ನಾಯಕ ಸದಸ್ಯರು 
ತಂದೆ ರಾಜಾ ಉಡಚಪ್ಪ ನಾಯಕ, ಹುಲಿ ಹೈದರ. 

08 ಬಸವರಾಜ್‌ ತಂದೆ ವೆಂಕಪ್ಪ ಬೋವಿ, ಸದಸ್ಯರು 
ಹುಲಿಹೈದರ. 

09 | ದುರ್ಗಪ್ಪ ತಂದೆ ಕಲ್ಲಪ್ಪ ಕರೇಕಲ್‌, ಸದಸ್ಯರು 
ಆಗೋಲಿ. 

10 ಟಿ. ರಾಮಚಂದ್ರ ತಂದೆ ಸತ್ಯನಾರಾಯಣ, ಸದಸ್ಯರು 
ಬಾಪಿರೆಡ್ಡಿ ಕ್ಯಾಂಪ್‌. 

11 ಭಾಗ್ಯಮ್ಮ ಕೋಂ. ಹನುಮಂತಪ್ಪ ಪೋತರಾಜ್‌, ಸದಸ್ಯರು 
ಸಾ| ಚಿಕ್ಕಜ೦ತಕಲ್‌. 

12 ಚಂದ್ರಶೇಖರ ಕೊಟ್ರಪ್ಪ ಅಕ್ಕಿ ಸದಸ್ಯರು 
ಸಾ ಗಂಗಾವತಿ (ವರ್ತಕರ ಕ್ಷೇತ್ರದ ಪ್ರತಿನಿಧಿ). 

13 ಪಂಪನಗೌಡ ಸದಸ್ಯರು 
ತಂದೆ ಬಸನಗೌಡ ಪೋಲಿಸ್‌ ಪಾಟೀಲ, 
ಹೇರೂರ (ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಪ್ರತಿನಿಧಿ). 

14 ಅಂಬಣ್ಣ ಕನಕಪ್ಪ ಸದಸ್ಯರು 
ಸಾ ಗಂಗಾವತಿ (ಕೃಷಿ ಸಹಕಾರ ಉತ್ಪನ್ನ ಸಂಸ್ಕರಣ ಸಂಘದ ಪ್ರತಿನಿಧಿ). 

















ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕಲಂ 10(4)(೩) ರನ್ವಯ ಮೇಲೆ ಹೇಳಿರುವ ನಾಮ ನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ 
"ಶ್ರೀ ಅಮರೇಗೌಡ ವೀರನಗೌಡ ಪೋಲಿಸ್‌ ಪಾಟೀಲ್‌, ವೆಂಕಟಗಿರಿ, ಗಂಗಾವತಿ ತಾಲ್ಲೂಕು" ಇವರನ್ನು "ಅಧ್ಯಕ್ಷರನ್ನಾಗಿ" ಮತ್ತು "ಶ್ರೀ ಹನುಮಂತಯ್ಯ 
ನರಸಿಂಗಪ್ಪ, ಆನೇಗೊಂದಿ, ಗಂಗಾವತಿ ತಾಲ್ಲೂಕು” ಇವರನ್ನು "ಉಪಾಧ್ಯಕ್ಷರನ್ನಾಗಿ" ದಿನಾಂಕ: 31/08/2012 ರಿಂದ ದಿನಾಂಕ: 30/8/2013 ರ ವರೆಗೆ 
ಅಥವಾ ಸರ್ಕಾರದ ಇಚ್ಛಾನುಸಾರವಾಗಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ.ಕೆ. ವಾಸುದೇವ ಮೂರ್ತಿ 


3697 


ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಸಹಕಾರ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - 1೪-&| ಬೆಂಗಚೂರು, ಮ೦ದಚವಾರ, ಜುಲೈ ೩೧, ೨೦೧೨ (ಶ್ರಾವಣ ೯, ಶಹ ವರ್ಷ ೧೯೩೪) | ನಂ. ೫೨೮ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಜ 156 ಎಂಆರ್‌ಇ (04) 2012, ಬೆಂಗಳೂರು, ದಿನಾಂಕ : 30ನೇ ಜುಲೈ, 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಇ 115 ಎಂಆರ್‌ಇ (1) 2008 (ಭಾಗ) ದಿನಾಂಕ: 30/03/2010 ರಲ್ಲಿ 
ಸ್ಥಾಪಿಸಲಾಗಿರುವ ಕಾರಟಗಿ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಣ 115 
ಎ೦ಆರ್‌ಇ (1) 2008 (ಭಾಗ) ದಿನಾಂಕ: 31/08/2010 ರಲ್ಲಿ ನಾಮ ನಿರ್ದೇಶನ ಮಾಡಿರುವ ಈ ಕೆಳಕಂಡ ಸದಸ್ಯರ ಅವಧಿಯನ್ನು ಸದರಿ ಕಾಯ್ದೆಯ 


ಕಲಂ 10(4)(೩) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಾರಟಗಿ ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 


ಸದಸ್ಯರನ್ನಾಗಿ ದಿನಾಂಕ: 31/08/2012 ರಿಂದ ದಿನಾಂಕ: 30/08/2013 ರ ವರೆಗೆ ವಿಸ್ತರಿಸಿದೆ : 















































3 ಶ್ರೀಯುತರು / ಶ್ರೀಮತಿ 

ಸಂ. Ns ಫ್‌ 

01 | ಬಸಪ್ಪ ತಂದೆ ಗುಂಡಪ್ಪ ಅರಳಿ, ಸದಸ್ಯರು 
ಅರಳಿ ಸ್ಟೀಟ್‌, ಕಾರಟಗಿ. 

02 ಕೆ. ಸತ್ಯನಾರಾಯಣ ತಂದೆ ಗನ್ನಿರಾಜು, ಸದಸ್ಯರು 
ಅ೦ಜೂರ್‌ ಕ್ಯಾಂಪ್‌, ಅಂಚೆ ಮುಸ್ಟೂರ್‌. 

03 ಬಾವಿ ಶರಣಪ್ಪ ತಂದೆ ಬಸನಗೌಡ, ಸದಸ್ಯರು 
ಕೊಟ್ನೇಕಲ್‌ ರಸ್ತೆ, ಸಿದ್ದಾಪುರ. 

04 ಶಾಲಿಗನೂರ್‌ ಹನುಮಂತಪ್ಪ ತಂದೆ ಮುಕ್ಕಣ್ಣ, ಸದಸ್ಯರು 
ಸಾ| ಶಾಲಿಗನೂರ್‌. 

05 ಜಿ. ರಾಮಮೋಹನ್‌ ತಂದೆ ಜಿ. ರಾಮರಾವ್‌, ಸದಸ್ಯರು 
ಸಾ। ಪಟೇಲ್‌ ಕ್ಯಾಂಪ್‌, ಚೆಳ್ಳೂರು. 

06 | ಬೂದಿರಡ್ಡೆಪ್ಪ ತಂದೆ ಮಾಣಿಕಪ್ಪ ನಾಯಕ್‌, ಸದಸ್ಯರು 
3ನೇ ವಾರ್ಡ್‌, ಕಾರಟಗಿ. 

07 ಮಾರೇಶ್‌ ತಂದೆ ಹನುಮಂತಪ್ಪ, ಸಾ| ಮುಸ್ದೂರು. ಸದಸ್ಯರು 

08 ಅಬ್ಬುಲ್‌ ರವೂಫ್‌ ಸದಸ್ಯರು 
ತಂದೆ ಮಹಮ್ಮದ್‌ ಇಸ್ಮಾಯಿಲ್‌ ಹಿರೇಮನಿ, 
4ನೇ ವಾರ್ಡ್‌, ಸಾ| ಸಿದ್ದಾಪುರ. 

09 ಸಿದ್ದನಗೌಡ ತಂದೆ ವೀರನಗೌಡ ಬಾಗೋಡಿ, ಸದಸ್ಯರು 
ಸಾ। ಬೂದಗುಂಪಾ. 

10 ಹೇಮ ದೇಶಪಾಂಡೆ ಸದಸ್ಯರು 
ಕೋಂ. ವೆಂಕಟೇಶ ದೇಶಪಾಂಡೆ, ಸಾ| ಕಾರಟಗಿ. 

11 ಎನ್‌. ಬಸನಗೌಡ ಸದಸ್ಯರು 
ತಂದೆ ಮಲ್ಲಿಕಾರ್ಜುನ ಗೌಡ ಪೋಲೀಸ್‌ ಪಾಟೀಲ್‌, 








3698 











ತ್ರ ಶ್ರೀಯುತರು / ಶ್ರೀಮತಿ 
ಸಂ. ಧ್ಯ ಷ್ಟ 
ಸಾ ಆದಾಪರ ಅಂಚೆ, ನವಲಿ 
(ಸಹಕಾರ ಮಾರುಕಟ್ಟೆ ವ್ಯವಹಾರಗಳ ಪ್ರತಿನಿಧಿ). 
12 ವಿರೂಪಾಕ್ಷ ಗೌಡ ಸದಸ್ಯರು 
ತಂದೆ ಅಯ್ಯನ ಗೌಡ ಪೋಲೀಸ ಪಾಟೀಲ, 
ಸಾ। ಮೈಲಾಪುರ (ಸಂಸ್ಕರಣ ಘಟಕ ಪ್ರತಿನಿಧಿ). 

















ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(2) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕಲಂ 10(4)(a) ರನ್ವಯ ಮೇಲೆ ಹೇಳಿರುವ ನಾಮ ನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ 
"ಶ್ರೀ ಬಸಪ್ಪ ತಂದೆ ಗುಂಡಪ್ಪ ಅರಳಿ, ಅರಳಿ ಸ್ಟೀಟ್‌, ಕಾರಟಗಿ” ಇವರನ್ನು "ಅಧ್ಯಕ್ಷರನ್ನಾಗಿ" ಮತ್ತು 'ಶ್ರೀ ಕೆ. ಸತ್ಯನಾರಾಯಣ ತಂದೆ ಗನ್ನಿರಾಜು, ಅಂಜೂರ್‌ 
ಕ್ಯಾಂಪ್‌, ಅಂಚೆ ಮುಸ್ದೂರ್‌” ಇವರನ್ನು "ಉಪಾಧ್ಯಕ್ಷರನ್ನಾಗಿ" ದಿನಾಂಕ: 31/08/2012 ರಿಂದ ದಿನಾಂಕ: 30/08/2013 ರ ವರೆಗೆ ಅಥವಾ ಸರ್ಕಾರದ 
ಇಚ್ಛಾನುಸಾರವಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿಕೆ. ವಾಸುದೇವ ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - 1೪-&| ಬೆ೦ಗಚೂರು, ಮಂಗಕವಾರ, ಖುಲೈ ೩೧, ೨೦೧೨ (ಶ್ರಾವಣ ೯, ಶಹ ವರ್ಷ ೧೯೩೪) | ನಂ. ೫೨೯ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಳ 156 ಎಂಆರ್‌ಇ (05) 2012, ಬೆಂಗಳೂರು, ದಿನಾಂಕ : 30ನೇ ಜುಲೈ, 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಇ 104 ಎ೦ಆರ್‌ಇ 2009 ದಿನಾಂಕ:19/01/2010 ರಲ್ಲಿ ಸ್ಥಾಪಿಸಲಾಗಿರುವ 
ಸೊರಬ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 104 ಎ೦ಆರ್‌ಇ (01) 2009 ದಿನಾಂಕ: 02/12/2010 ರಲ್ಲಿ ನಾಮ 
ನಿರ್ದೇಶನ ಮಾಡಿರುವ ಈ ಕೆಳಕಂಡ ಸದಸ್ಯರ ಅವಧಿಯನ್ನು ಸದರಿ ಕಾಯ್ದೆಯ ಕಲಂ 10(4)(೩) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸೊರಬ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ದಿನಾಂಕ: 04/2/2012 ರಿಂದ ದಿನಾಂಕ: 03/12/2013 ರ ವರೆಗೆ ವಿಸ್ತರಿಸಿದೆ. 


























ಖ್‌ ಶ್ರೀಯುತರು / ಶ್ರೀಮತಿ 

01 | ಗಜಾನನರಾವ್‌ ಬಿನ್‌ ದತ್ತಾತ್ರೇಯ ರಾವ್‌, ಸದಸ್ಯರು 
ಉಳವಿ ಗ್ರಾಮ, ಸೊರಬ ತಾಲ್ಲೂಕು. 

02 | ರುದ್ರೇಗೌಡರು ಬಿನ್‌ ಬಂಗಾರಪ್ಪ ಗೌಡರು, ಸದಸ್ಯರು 
ಕುಮರೂರು ಗ್ರಾಮ, ಜಡೆ, ಸೊರಬ ತಾಲ್ಲೂಕು. 

03 | ಪರಮೇಶ್ವರ ಬಿನ್‌ ರಾಜಾನಾಯ್ಕ್‌, ಸದಸ್ಯರು 
ಮಣ್ಣತ್ತಿ ಗ್ರಾಮ, ಚ೦ದ್ರಗುತ್ತಿ, ಸೊರಬ ತಾಲ್ಲೂಕು. 

04 | ಗಣಪತಿ ಬಿನ್‌ ಬಂಗಾರಪ್ಪ, ಸದಸ್ಯರು 
ಬಂಕಸಾಣ, ಸೊರಬ ತಾಲ್ಲೂಕು. 








3699 






































ಎ ಶ್ರೀಯುತರು / ಶ್ರೀಮತಿ 
05 | ಹೆಚ್‌. ದಾನಪ್ಪ ಬಿನ್‌ ಲಿಂಗಪ್ಪ 
ಓಟೂರು, ಸೊರಬ ತಾಲ್ಲೂಕು. 
06 | ಗುರುಸ್ವಾಮಿ ಬಿನ್‌ ರಾಮಪ್ಪ, 
ಗುಡವಿ, ಸೊರಬ ತಾಲ್ಲಕು. 
07 | ಅನ್ನಪೂರ್ಣಮ್ಮ 
ಉದ್ರಿ, ಸೊರಬ ತಾಲ್ಲಕು. 
08 | ಸತೀಶ್‌ ಬಿನ್‌ ಅರ್ಜುನಪ್ಪ, 
ತತ್ತೂರು, ಸೊರಬ ತಾಲ್ಲಕು. 
09 | ರಂಗಪ್ಪ ದಡ್ಡಿಮನಿ ಬಿನ್‌ ಈರಪ್ಪ, 
ಆನವಟ್ಟ, ಸೊರಬ ತಾಲ್ಲಕು. 
10 | ಕನ್ನಪ್ಪ 
ಮುಟ್ಟುಗೊಪ್ರೆ, ಸೊರಬ ತಾಲ್ಲಕು. 
11 | ರಘು ಬಿನ್‌ ಗುತ್ಯಪ್ಪ 
ಚಿಕ್ಕಬ್ಬೂರು, ತತ್ತೂರು ಅಂಚೆ, ಸೊರಬ ತಾಲ್ಲಕು. 
12 | ಶಿವಾಜಿ ಒಡೆಯರ್‌, 
ಅಂಡಿಗೆ, ಸೊರಬ ತಾಲ್ಲಕು. 
13 | ಕೆ. ಮಂಜಣ್ಣ. 
ಕಮನಹಳ್ಳಿ, ಎಣ್ಣೆಕೊಪ್ಪ, ಸೊರಬ ತಾಲ್ಲಕು. 





ಪ್ರಕರಣ 10(1)(1) ರಡಿಯಲ್ಲಿ : 























3 ಯುತರು ಮ 
ಸಂ. ತ್ರೀ (5೫% 
14 | ರಾಜಶೇಖರಪ್ಪ ಬಿನ್‌ ಹಾಲಪ್ಪ, 

ಆನವಟ್ಟಿ, ಸೊರಬ ತಾಲ್ಲೂಕು. 








ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(2) ರಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕಲಂ 10(4)(a) ರನ್ವಯ ಮೇಲೆ ಹೇಳಿರುವ ನಾಮ ನಿರ್ದೇಶನಗೊಂಡಿರುವ 
ಸದಸ್ಯರುಗಳ ಪೈಕಿ "ಶ್ರೀ ಗಜಾನನರಾವ್‌ ಬಿನ್‌ ದತ್ತಾತ್ರೇಯ ರಾವ್‌, ಉಳವಿ ಗ್ರಾಮ, ಸೊರಬ ತಾಲ್ಲೂಕು" ಇವರನ್ನು "ಅಧ್ಯಕ್ಷರನ್ನಾಗಿ" ಮತ್ತು 'ಶ್ರೀ 
ರುದ್ರೇಗೌಡರು ಬಿನ್‌ ಬಂಗಾರಪ್ಪ ಗೌಡರು, ಕುಮರೂರು ಗ್ರಾಮ, ಜಡೆ, ಸೊರಬ ತಾಲ್ಲೂಕು" ಇವರನ್ನು "ಉಪಾಧ್ಯಕ್ಷರನ್ನಾಗಿ" ದಿನಾಂಕ: 04/08/2012 ರಿಂದ 
ದಿನಾಂಕ: 03/12/2013 ರವರೆಗೆ ಅಥವಾ ಸರ್ಕಾರದ ಇಚ್ಛಾನುಸಾರವಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - IV-A| ಖೆಂಗಜೂರು, ಮಂಗಆವಾರ, ಖುಲೈ ೩೧, ೨೦೧೨ (ಶ್ರಾವಣ ೯, ಪತ ವರ್ಷ ೧೯೩೪) | ಹಂ. ೫೩೦ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಳ 156 ಎಂಆರ್‌ಆ (06) 2012, ಬೆಂಗಳೂರು, ದಿನಾಂಕ : 30ನೇ ಜುಲೈ, 2012 


3100 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(1)(i) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಇ 104 ಎ೦ಆರ್‌ಇ 2009 ದಿನಾಂಕ: 19/01/2010 ರಲ್ಲಿ ಸ್ಥಾಪಿಸಲಾಗಿರುವ 
ಹೊಸನಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 104 ಎ೦ಆರ್‌ಇ (02) 2009 ದಿನಾಂಕ: 02/12/2010 ರಲ್ಲಿ 
ನಾಮ ನಿರ್ದೇಶನ ಮಾಡಿರುವ ಈ ಕೆಳಕಂಡ ಸದಸ್ಯರ ಅವಧಿಯನ್ನು ಸದರಿ ಕಾಯ್ದೆಯ ಕಲಂ 10(4)(೩) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಹೊಸನಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ದಿನಾಂಕ: 03/2/2012 ರಿಂದ ದಿನಾಂಕ: 02/2/2013 ರ ವರೆಗೆ 






























































ವಿಸ್ತರಿಸಿದೆ 

3 ಶ್ರೀಯುತರು / ಶ್ರೀಮತಿ 

ಸಂ. ಪ್ದ ತ್‌ 

01 | ಉಮೇಶ್‌ ಕಂಚುಗಾರ ಬಿನ್‌ ರಾಮಚಂದ್ರಯ್ಯ, ಸದಸ್ಯರು 
ಹೊಸನಗರ. 

02 | ಆರ್‌.ಟಿ. ಗೋಪಾಲ ಬಿನ್‌ ತಿಮ್ಮಣ್ಣ ಭಂಡಾರಿ, ಸದಸ್ಯರು 
ರಿಪ್ಪನ್‌ಪೇಟೆ, ಹೊಸನಗರ. 

03 | ಡಿ.ಟಿ. ಸತ್ಯನಾರಾಯಣ್‌ ಬಿನ್‌ ತಿಮ್ಮಪ್ಪಯ್ಯ, ಸದಸ್ಯರು 
ರಿಪ್ಪನ್‌ಪೇಟೆ, ಹೊಸನಗರ. 

04 | ಡಿ.ಪಿ. ಕೃಷ್ಣಮೂರ್ತಿ ಬಿನ್‌ ಪರಮೇಶ್ವರಯ್ಯ, ಸದಸ್ಯರು 
ಮೇಲಿನ ಸುಳುಗೋಡು, ನಿಟ್ಟೂರು ಅಂಚೆ, 
ಹೊಸನಗರ ತಾಲ್ಲೂಕು. 

05 | ಹೆಚ್‌.ಜಿ. ಸುಬ್ರಮಣ್ಯ ಬಿನ್‌ ಗೋವಿಂದಪ್ಪ, ಸದಸ್ಯರು 
ಹಾಲಗದ್ದೆ, ಚಕ್ರಾನಗರ ಅಂಚೆ, ಹೊಸನಗರ ತಾಲ್ಲೂಕು. 

06 | ಮುರುಗೇಶಪ್ಪ ಬಿನ್‌ ಪುಟ್ಟನಾಯ್ಕ, ಸದಸ್ಯರು 
ಕತ್ರಿಕೊಪ್ಪ ಮೇಲಿಸಂಪಳ್ಳಿ ಅಂಚೆ, ಹೊಸನಗರ ತಾಲ್ಲೂಕು. 

07 ಲಲಿತಮ್ಮ ಕೋಂ. ಶಿವಪ್ಪಗೌಡ, ಸದಸ್ಯರು 
ಹಲಸಾಲೆ ಮಳವಳ್ಳಿ, ಹಿರದ್ರಾವತಿ ಅಂಚೆ, 
ಹೊಸನಗರ ತಾಲ್ಲೂಕು. 

98 | ಚೆನ್ನಪ್ಪ ಬಿನ್‌ ಈರಣ್ಣ ನೆವಟೂರು, ಸದಸ್ಯರು 
ಬಾಳೂರು ಅಂಚೆ, ಹೊಸನಗರ ತಾಲ್ಲೂಕು. 

09 | ಹಿರಿಯಪ್ಪ ಬಿನ್‌ ಬಡಿಯಪ್ಪ, ಸದಸ್ಯರು 
ಬೆಳ್ಳೂರು, ಹೊಸನಗರ ತಾಲ್ಲೂಕು. 

19 | ಕೃಷ್ಣಪ್ಪ ಬಿನ್‌ ಸಣ್ಣತಮ್ಮ ನಾಯ್ಕ ಸದಸ್ಯರು 
ಅವುಕ, ಕಮೃಚ್ಚಿ ಅಂಚೆ, ಹೊಸನಗರ ತಾಲ್ಲೂಕು. 

11 | ಹೆಚ್‌.ಯು. ಸುರೇಶ್‌ ಬಿನ್‌ ಉಮಾಮಹೇಶ್ವರ ಗೌಡ, ಸದಸ್ಯರು 
ಹರಿದ್ರಾವತಿ ಅಂಚೆ, ಹೊಸನಗರ ತಾಲ್ಲೂಕು. 

12 | ನಿವಣೆ ಸೀತಾರಂ ಭಟ್‌ ಬಿನ್‌ ಶಂಕರ ಭಟ್‌, ಸದಸ್ಯರು 
ನಿವಣೆ, ಸೊನಲೆ ಅಂಚೆ, ಹೊಸನಗರ ತಾಲ್ಲೂಕು. 

13 | ಪರಶುರಾಮ ಬಿನ್‌ ಮ೦ಜೋಜಿರಾವ್‌, ಸದಸ್ಯರು 
ಕೆರೆಹಳ್ಳಿ, ರಿಪ್ಪನ್‌ಪೇಟೆ, ಹೊಸನಗರ ತಾಲ್ಲೂಕು. 

ಪ್ರಕರಣ 10(1)() ರಡಿಯಲ್ಲಿ: 
ಕ್ರ ಶ್ರೀಯುತರು / ಶ್ರೀಮತಿ 








3701 








14 | ಈರಪ್ಪ ಬಿನ್‌ ಪುಟ್ಟಯ್ಯಗೌಡ, ಸದಸ್ನರು 
ಅಶೋಕ ರೈಸ್‌ ಮಿಲ್‌, ಹಳೇಸಾಗರ ರಸ್ತೆ, ಹೊಸನಗರ ತಾಲ್ಲೂಕು. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(2) ರಡಿಯಲ್ಲಿ 

















ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕಲಂ 30(4)(೩) ರನ್ವಯ ಮೇಲೆ ಹೇಳಿರುವ ನಾಮ ನಿರ್ದೇಶನಗೊಂಡಿರುವ 
ಸದಸ್ಯರುಗಳ ಪೈಕಿ "ಶ್ರೀ ಉಮೇಶ್‌ ಕಂಚುಗಾರ ಬಿನ್‌ ರಾಮಚಂದ್ರಯ್ಯ, ಹೊಸನಗರ" ಇವರನ್ನು "ಅಧ್ಯಕ್ಷರನ್ನಾಗಿ" ಮತ್ತು "ಶ್ರೀ ಆರ್‌.ಟಿ. ಗೋಪಾಲ್‌ ಬಿನ್‌ 
ತಿಮ್ಮಣ್ಣ ಭಂಡಾರಿ, ರಿಪ್ಪನ್‌ಪೇಟೆ, ಹೊಸನಗರ” ಇವರನ್ನು "ಉಪಾಧ್ಯಕ್ಷರನ್ನಾಗಿ" ದಿನಾಂಕ: 03/8/2012 ರಿಂದ ದಿನಾಂಕ:02/12/2013 ರವರೆಗೆ ಅಥವಾ 


೬ಣ 
ಸರ್ಕಾರದ ಇಚ್ಛಾನುಸಾರವಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ 


ವಿಶೇಷ ಪತ್ರಿಕೆ 


ಭಾಗ - 1೪-&| ಬೆಂಗಚೂರು, ಮ೦ದಚವಾರ, ಜುಲೈ ೩೧, ೨೦೧೨ (ಶ್ರಾವಣ ೯, ಶತ ವರ್ಷ ೧೯೩೪) | ನಂ.೫೩೧ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಳ 156 ಎಂಆರ್‌ಇ (07) 2012, ಬೆಂಗಳೂರು, ದಿನಾಂಕ : 30ನೇ ಜುಲೈ, 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಇ 209 ಎಂಆರ್‌ಇ 2010 (1) ದಿನಾಂಕ: 06/2/2010 ರಲ್ಲಿ 
ಸ್ಥಾಪಿಸಲಾಗಿರುವ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ. 336 ಎ೦ಆರ್‌ಇ (01) 2010 ದಿನಾಂಕ: 
06/12/2010 ರಲ್ಲಿ ನಾಮ ನಿರ್ದೇಶನ ಮಾಡಿರುವ ಈ ಕೆಳಕಂಡ ಸದಸ್ಯರ ಅವಧಿಯನ್ನು ಸದರಿ ಕಾಯ್ದೆಯ ಕಲಂ 30(4)(೩) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶಿವಮೊಗ್ಗ ಕೃಷಿ ಉತ್ಸನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ದಿನಾಂಕ: 06/2/2012 ರಿಂದ 05/2/2013 ರ ವರೆಗೆ 
ವಿಸರಿಸಿದೆ : 











ಶ್ರ ಶ್ರೀಯುತರು / ಶ್ರೀಮತಿ 

ಸಂ. ಷ್ಣ ಥ್‌ 

01 | ಎಸ್‌.ಎಸ್‌. ಜ್ಯೋತಿಪ್ರಕಾಶ್‌ ಬಿನ್‌ ಎಸ್‌. ಶಿವಣ್ಣ, ಸದಸ್ಯರು 
"ಜೀವಸುಧೆ" ಮಿಷನ್‌ ಕಾಂಪೌಂಡ್‌, ಶಿವಮೊಗ್ಗ. 

02 | ಎ. ತಿಮ್ಮಪ್ಪ ಬಿನ್‌ ಅಣ್ಣಪ್ಪ. ಸದಸ್ಯರು 


ಕೈದೊಟ್ಟು, ಉಂಬ್ಬೇಬೈಲು ಅಂಚೆ, ಶಿವಮೊಗ್ಗ ತಾಲ್ಲೂಕು. 





03 | ಆಯನೂರು ಶಿವಾನಂದಪಪ್‌ ಬಿನ್‌ ಬಸಪ್ಪ, ಸದಸ್ನರು 


ವೃದ್ಧಾಶ್ರಮ, ಗುಡ್‌ಲಕ್‌ ಸರ್ಕಲ್‌, ವಿವೇಕಾನಂದ ಬಡಾವಣೆ, ಶಿವಮೊಗ್ಗ. 





04 | ಪ. ರತ್ನಾಕರ ಶೆಣೈ ಬಿನ್‌ ಪಿ. ಅಚ್ಯುತರಾವ್‌, ಸದಸ್ಮರು 


"ಮಹಾಲಸ ನಿಲಯ”, 7ನೇ ಅಡ್ಡರಸ್ತೆ, ವಿದ್ಯಾಣಗರ, ಶಿವಮೊಗ್ಗ. 





05 | ಸಿ. ಲಕ್ಷ್ಮಿಕಾಂತ ಶೆಟ್ಟಿ ಬಿನ್‌ ಚಂದ್ರಶೇಖರ್‌ ಶೆಟ್ಟಿ, ಸದಸ್ಕರು 


ಆಯನೂರು, ಶಿವಮೊಗ್ಗ ತಾಲ್ಲೂಕು. 

















3702 








ಸೆ ಯುತರು ಮತಿ 
ಸಂ. ತ್ರೀ / ಶ್ರೀ 
06 |ಜೆ. ಶಿವನಂಜಪ್ಪ ಬಿನ್‌ ಜವರೇಗೌಡ, ಸದಸ್ನರು 


ಮಳಲಕೊಪ್ಪ, ಮತ್ತೂರು ಅಂಚೆ, ಶಿವಮೊಗ್ಗ ತಾಲ್ಲೂಕು. 





07 | ಹೆಚ್‌. ಶಶಿಧರ್‌ ಬಿನ್‌ ಹೆಚ್‌. ಬಸವಯ್ಯ, ಸದಸ್ಮರು 


"ಶ್ವೇತ ಶೃತಿ", ಶರಾವತಿನಗರ, 1ನೇ ಮುಖ್ಯರಸ್ತೆ, ಶಿವಮೊಗ್ಗ. 





08 | ಹೆಚ್‌ಕೆ. ಸಿದ್ಧಪ್ಪ ಬಿನ್‌ ಕಾಡಪ್ಪ ಸದಸ್ಯರು 


ಹೊಳಲೂರು ಗ್ರಾಮ ಶಿವಮೊಗ್ಗ ತಾಲ್ಲೂಕು. 


es 





09 | ದೇವರಾಜ್‌ ಬಿನ್‌ ಸೀತಾನಾಯ್ಕ, ಸದಸ್ನರು 


ಮಂಡೇಕೊಪ್ಪ, ಮತ್ತೂರು ಅಂಚೆ, ಶಿವಮೊಗ್ಗ ತಾಲ್ಲೂಕು. 





10 | ಶಂಕರ ಬಿನ್‌ ಕರಿಬಸಪ್ಪ, ಸದಸ್ಮರು 


ಮದುವಾಲ ಗ್ರಾಮ, ಹಾರ್ನಳ್ಳಿ ಅಂಚೆ, ಶಿವಮೊಗ್ಗ ತಾಲ್ಲೂಕು. 





11 | ರವಿಕುಮಾರ್‌ ಬಿನ್‌ ಹೆಚ್‌.ಕೆ. ವೆಂಕಟೇಶ್‌, ಸದಸ್ಮರು 


ಹೊಸಳ್ಳಿ, ಶಿವಮೊಗ್ಗ ತಾಲ್ಲೂಕು. 





12 | ರಾಮಚಂದ್ರ ಬಿನ್‌ ಬಿ. ಹನುಮಂತಪ್ಪ, ಸದಸ್ಮರು 


ಮುದುವಾಲ, ಹಾರ್ನಳ್ಳಿ ಅಂಚೆ, ಶಿವಮೊಗ್ಗ ತಾಲ್ಲೂಕು. 





13 | ಗೌರಮ್ಮ ಕೋಂ. ಕುಮಾರ್‌, ಸದಸ್ಮರು 


1ನೇ ಹಂತ, 7ನೇ ಕ್ರಾಸ್‌, ವಿನೋಭನಗರ, ಶಿವಮೊಗ್ಗ. 

















ಪ್ರಕರಣ 30(1)() ರಡಿಯಲ್ಲಿ : 





(೮೬ 


ಶ್ರೀಯುತರು / ಶ್ರೀಮತಿ 


24 
೦ 





14 ಕೆ.ಹೆಚ್‌. ಮಹೇಶ್‌, ಸದಸ್ನ್ಮರು 
ಅರೆಕಾನಟ್‌ ಮರ್ಚೆಂಟ್ಸ್‌, ಫಾರ್ಮರ್ಸ್‌ ಕ್ಷಬ್‌ ಸಮೀಪ, ಅಶೋಕ ರಸ್ತೆ, ಶಿವಮೊಗ್ಗ. 

















ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(2) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕಲಂ 10(4)(೩) ರನ್ವಯ ಮೇಲೆ ಹೇಳಿರುವ ನಾಮ ನಿರ್ದೇಶನಗೊಂಡಿರುವ ಸದಸ್ಯರುಗಳ ಪೈಕಿ 
"ಶ್ರೀ ಎಸ್‌.ಎಸ್‌. ಜ್ಯೋತಿಪ್ರಕಾಶ್‌ ಬಿನ್‌ ಎಸ್‌. ಶಿವಣ್ಣ, "ಜೀವಸುಧೆ', ಮಿಷನ್‌ ಕಾಂಪೌಡ್‌, ಶಿವಮೊಗ್ಗ" ಇವರನ್ನು "ಅಧ್ಯಕ್ಷರನ್ನಾಗಿ" ಮತ್ತು 'ಶ್ರೀ ಎ. 
ತಿಮ್ಮಪ್ಪ ಬಿನ್‌ ಅಣ್ಣಪ್ಪ, ಕೈದೊಟ್ಟು, ಉಂಬ್ಳೈೇಬೈಲು ಅಂಚೆ, ಶಿವಮೊಗ್ಗ ತಾಲ್ಲೂಕು" ಇವರನ್ನು "ಉಪಾಧ್ಯಕ್ಷರನ್ನಾಗಿ" ದಿನಾಂಕ: 06/08/2012 ರಿಂದ 


05/2/2013 ರ ವರೆಗೆ ಅಥವಾ ಸರ್ಕಾರದ ಇಚ್ಛಾನುಸಾರವಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಸಹಕಾರ ಇಲಾಖೆ 


3103 


ವಿಶೇಷ ಪತ್ರಿಕೆ 


ಭಾಗ - 1೪-&| ಬೆಂಗಚೂರು, ಮ೦ದಚವಾರ, ಜುಲೈ ೩೧, ೨೦೧೨ (ಶ್ರಾವಣ ೯, ಶತ ವರ್ಷ ೧೯೩೪) | ನಂ. ೫೩೨ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಜ 156 ಎಂಆರ್‌ಇ (08) 2012, ಬೆಂಗಳೂರು, ದಿನಾಂಕ : 30ನೇ ಜುಲೈ, 2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(1)(i) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಸಇ 209 ಎಂಆರ್‌ಇ 20101) ದಿನಾಂಕ: 06/2/2010 ರಲ್ಲಿ 
ಸ್ಥಾಪಿಸಲಾಗಿರುವ ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 336 ಎ೦ಆರ್‌ಇ (02) 2010 ದಿನಾಂಕ: 
06/12/2010 ರಲ್ಲಿ ನಾಮ ನಿರ್ದೇಶನ ಮಾಡಿರುವ ಈ ಕೆಳಕಂಡ ಸದಸ್ಯರ ಅವಧಿಯನ್ನು ಸದರಿ ಕಾಯ್ದೆಯ ಕಲಂ 10(4)(೩) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನಾಗಿ ದಿನಾಂಕ: 06/12/2012 ರಿಂದ 
ದಿನಾಂಕ: 05/12/2013 ರ ವರೆಗೆ ವಿಸ್ತರಿಸಿದೆ : 





























ಕ್ರ 
ಶ್ರೀಯುತರು / ಶ್ರೀಮತಿ 

ಸಂ. 

01 | ಸಿ.ಬಿ. ಈಶ್ವರ್‌ ಬಿನ್‌ ಧರ್ಮಯ್ಯ ಗೌಡ, ಸದಸ್ಯರು 
ಚ೦ದವಳ್ಳಿ. ನೊಣಬೂರು ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು. 

02 | ಚಕ್ಕೋಡುಬೈಲು ರಾಘವೇಂದ್ರ ಬಿನ್‌ ಸುಬ್ಬರಾಯ ಶೇಟ್‌, ಸದಸ್ಯರು 
ಚಕ್ಕೋಡುಬೈಲು, ತೀರ್ಥಹಳ್ಳಿ. 

03 | ಸಾಲೇಕೊಪ್ಪ ರಾಮಚಂದ್ರ ಬಿನ್‌ ಚಿನ್ನಯ್ಯ ಗೌಡ, ಸದಸ್ಯರು 
ಬಾವಿಕೈಸರು, ತೀರ್ಥಹಳ್ಳಿ ತಾಲ್ಲೂಕು. 

04 | ಪ್ರಮೋದ್‌ಹೆಗ್ಡೆ ಬಿನ್‌ ರಾಮಪ್ಪ ಹೆಗ್ಡೆ, ಸದಸ್ಯರು 
ಮೇಗರವಳ್ಳಿ, ತೀರ್ಥಹಳ್ಳಿ ತಾಲ್ಲೂಕು. 

05 ಸದಾಶಿವನಿಲುವಾಸೆ ಬಿನ್‌ ಸತ್ಯನಾರಾಯಣರಾವ್‌, ಸದಸ್ಯರು 
ಕೆಸಿ. ರಸ್ತೆ ತೀರ್ಥಹಳ್ಳಿ. 

06 | ಕೆ.ಎಂ. ಜಯಶೀಲ, ಕೆ.ಸಿ. ರಸ್ತೆ ತೀರ್ಥಹಳ್ಳಿ. ಸದಸ್ಯರು 

07 | ಜಯಲಕ್ಷ್ಮಿ ಕೋಂ. ಕೃಷ್ಣಮೂರ್ತಿ, ಸದಸ್ಯರು 
ಹೊಸ್ಕೆರೆ, ಕಟ್ಟೆಹಕ್ಷು ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು. 

08 | ಬಿ.ಎಸ್‌. ಯಲ್ಲಪ್ಪ ಬಿನ್‌ ಸೋಮಣ್ಣ. ಸದಸ್ಯರು 
ಬ್ಯಾಡನಬೈಲು, ಆರಗ ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು. 

















3104 









































ಕ್ರ 
ಶ್ರೀಯುತರು / ಶ್ರೀಮತಿ 

ಸಂ. 

09 ಗೋಪಾಲನಾಯ್ಕ, ಸದಸ್ಯರು 
ಹೊಸತೋಟ, ದೇವಂಗಿ ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು. 

10 | ಶ್ರೀನಿವಾಸ ಹೆಗ್ಡೆ ಬಿನ್‌ ಮಹಾಬಲ ಹೆಗ್ಡೆ, ಸದಸ್ಯರು 
ಕೆರೋಡಿ, ತೂದೂರು ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು. 

11 | ರಾಮಕೃಷ್ಣ ಬಿನ್‌ ಭರ್ಮನಾಯ್ಕ, ಸದಸ್ಯರು 
ಹೆದ್ದೂರು, ತೀರ್ಥಹಳ್ಳಿ ತಾಲ್ಲೂಕು. 

12 | ನಾಗರಾಜಶೆಟ್ಟ ಬಿನ್‌ ಸೀನಪ್ಪಶೆಟ್ಟ, ಸದಸ್ಯರು 
ಸಂಕದಹೊಳೆ, ತೀರ್ಥಹಳ್ಳಿ ತಾಲ್ಲೂಕು. 

13 | ಪ್ರಸನ್ನಕುಮಾರ್‌ ಬಿನ್‌ ತಿಮ್ಮಪ್ಪಗೌಡ, ಸದಸ್ಯರು 
ಸೀಕೆ, ಕುಡುವಳ್ಳಿ ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು. 

ಪ್ರಕರಣ 10(1)(1) ರಡಿಯಲ್ಲಿ : 

ಶ್ರ ಯುತರು ಮ 

ಸಂ. ತ್ರೀ (4 

14 | ಕೆ.ಆರ್‌. ಪ್ರಕಾಶ್‌ ಬಿನ್‌ ರೇವಣ್ಣ, ಸದಸ್ಯರು 
ಕೋಣಂದೂರು, ತೀರ್ಥಹಳ್ಳಿ ತಾಲ್ಲೂಕು. 








ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 10(2) ರಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕಲಂ 30(4)(೩) ರನ್ವಯ ಮೇಲೆ ಹೇಳಿರುವ ನಾಮ ನಿರ್ದೇಶನಗೊಂಡಿರುವ 
ಸದಸ್ಯರುಗಳ ಪೈಕಿ "ಶ್ರೀ ಸಿ.ಬಿ. ಈಶ್ವರ್‌ ಬಿನ್‌ ಧರ್ಮಯ್ಯ ಗೌಡ, ಚಂದವಳ್ಳಿ, ನೊಣಬೂರು ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು" ಇವರನ್ನು "ಅಧ್ಯಕ್ಷರನ್ನಾಗಿ" 
ತ್ತು "ಶ್ರೀ ಚಕ್ಕೋಡುಬೈಲು ರಾಘವೇಂದ್ರ ಬಿನ್‌ ಸುಬ್ಬರಾಯ ಶೇಟ್‌, ಚಕ್ಕೋಡುಬೈಲು, ತೀರ್ಥಹಳ್ಳಿ” ಇವರನ್ನು "ಉಪಾಧ್ಯಕ್ಷರನ್ನಾಗಿ" ದಿನಾಂಕ: 


ಜಿ 


06/08/2012 ರಿಂದ ದಿನಾಂಕ: 05/2/2013 ರ ವರೆಗೆ ಅಥವಾ ಇಚ್ಛಾನುಸಾರವಾಗಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 
ಸಹಕಾರ ಇಲಾಖೆ 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು-59 


